RNI No. KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ | 
Volume 148 


ಬೆಂಗಳೂರು, ಗುರುವಾರ, ಡಿಸೆಂಬರ್ ೧೨ , ೨೦೧೩ ( ಮಾರ್ಗಶಿರ ೨೧ , ಶಕ ವರ್ಷ ೧೯೩೫) 
Bangalore , Thursday, December 12 , 2013 (Margashira 21, Shaka Varsha 1935 ) 


| ಸಂಚಿಕೆ ೪೯ 
Issue 49 


ಭಾಗ ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 

ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


111 


ಇಂಧನ ಸಚಿವಾಲಯ 
ವಿಷಯ : ಮೆ :: ದೊಡ್ಡನವರ್ ಗ್ಲೋಬಲ್ ಎನರ್ಜಿ ಪ್ರೈ . ಲಿ ., ರವರಿಗೆ ಹಂಚಿಕೆಯಾಗಿರುವ 6.00 ಮೆ . ವ್ಯಾ . ಸಾಮರ್ಥ್ಯದ ಪವನ 

ವಿದ್ಯುತ್ ಯೋಜನೆಯಲ್ಲಿ 1.2 ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ರದ್ದುಪಡಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 93 ಎನ್‌ಸಿಇ 2009 ದಿನಾಂಕ : 04.02 .2010 . 

2. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 218 ಎನ್‌ಸಿಇ 2011 ದಿನಾಂಕ: 10.08.2011 
3. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ , ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ : 

KRED / 08/DGEPL-1. 2MW (6MW )/ HMM.54/2012/2097 ದಿನಾಂಕ: 21 /23. 07.2012 . 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರಿ ಆದೇಶದಲ್ಲಿ ಮೆ : ದೊಡ್ಡನವರ್ ಬ್ರದರ್ಸ್ ಇವರಿಗೆ ಬೆಳಗಾವಿ ಜಿಲ್ಲೆಯ ಈ ಕೆಳಕಂಡ 
ಶೆಡ್ಯೂಲ್‌ನಲ್ಲಿ ನಮೂದಿಸಿರುವಂತೆ 6. 00 ಮೆ . ವ್ಯಾ . ಸಾಮರ್ಥ್ಯವನ್ನು ಹಂಚಿಕೆ ಮಾಡಿ ಆದೇಶಿಸಲಾಗಿತ್ತು. 
Topo sheet Proposed Near by villages of the 

Geographical description of the project 
No . capacity MW proposed area and 

district. 
6MW 

Thoranahalli, and Karosi The proposed location is a combination of plain and non plain 
Belgaum District. 

located on the S - W of Chikkodi Town at about 6kms. It 
appears to be non -forest land and completely open type . The 
elevation of the site vary from 700 to 720mtrs . 
The area is held in the following Geographical co -ordinates : 
Latitude: 16°22²49”- 16°23147” N 
Longitude: 74°31²49²- 74°34 29 ” E 

Ridge peaks : Elevation varies from 700 to 720mtrs Amsl 
ಮೇಲೆ ಓದಲಾದ ಕ್ರಮ ಸಂಖ್ಯೆ (2 ) ರ ಸರ್ಕಾರಿ ಆದೇಶದಲ್ಲಿ ಮೆ : ದೊಡ್ಡನವರ್ ಬ್ರದರ್ ಕಂಪನಿಯ ಹೆಸರನ್ನು ಮೆ : ದೊಡ್ಡನವರ್ 
ಗ್ಲೋಬಲ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಎಂದು ಬದಲಾಯಿಸಿ ಯೋಜನೆಯನ್ನು ಅನುಷ್ಠಾನ ಮಾಡಲು ಅನುಮತಿ ನೀಡಲಾಗಿತ್ತು. 

ಮೆ : ದೊಡ್ಡನವರ್ ಗ್ಲೋಬಲ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಹಂಚಿಕೆಯಾಗಿರುವ 6.00 ಮೆ . ವ್ಯಾ ಪವನ 
ವಿದ್ಯುತ್ ಸಾಮರ್ಥ್ಯದಲ್ಲಿ 1.2 ಮೆ . ವ್ಯಾ ಸಾಮರ್ಥ್ಯದ ಯೋಜನೆ ಅನುಷ್ಠಾನಗೊಳಿಸಲು ಕಾರ್ಯಸಾಧುವಲ್ಲವಾದ ಕಾರಣ ಯೋಜನೆಯನ್ನು 

ಸಿದ್ದರಿರುವುದಾಗಿ ತಿಳಿಸಿರುವುದರಿಂದ, ಸದರಿಯವರ ಕೋರಿಕೆಯನ್ನು ಪರಿಗಣಿಸುವಂತೆ ಮೇಲೆ ಓದಲಾದ ಕ್ರಮ 
ಸಂಖ್ಯೆ ( 2) ರ ಪತ್ರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು , ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತ ಇವರು ಸರ್ಕಾರಕ್ಕೆ 
ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

( ೧೮೧೭) 


೧೮೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೨, ೨೦೧೩ 


ಭಾಗ ೧ 


ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 230 ಎನ್‌ಸಿಇ 2012, ಬೆಂಗಳೂರು, ದಿನಾಂಕ: 14.08.2012. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 93 ಎನ್‌ಸಿಇ 2009 ದಿನಾಂಕ: 04.02.2010 ರಲ್ಲಿ 
ಮೆ :: ದೊಡ್ಡನವರ್ ಗ್ಲೋಬಲ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ರವರಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಹಂಚಿಕೆಯಾಗಿರುವ 6.00 ಮೆ . ವ್ಯಾ ಸಾಮರ್ಥ್ಯದ ಪವನ 
ವಿದ್ಯುತ್ ಯೋಜನೆಯಲ್ಲಿ 1.2 ಮೆ . ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಹಾಗೂ ಈ ಸಂಬಂಧ ಮಾಡಿಕೊಂಡಿರುವ ಒಡಂಬಡಿಕೆಯನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೌಸಲ್ಯಾ 
PR. 971 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC . 25 

ಇಂಧನ ಇಲಾಖೆ, 

ಇಂಧನ ಸಚಿವಾಲಯ 
ವಿಷಯ : ಮೆ : ಶ್ರೀ ಐಶ್ವರ್ಯ ಪವರ್ ಪ್ರೈವೇಟ್ ಲಿಮಿಟೆಡ್ ರವರ 1.5 ಮೆ . ವ್ಯಾ . ಸಾಮರ್ಥ್ಯದ ಕಿರು ಜಲ ವಿದ್ಯುತ್ 

ಯೋಜನೆಯನ್ನು ಮೆ : ಅಪರಿಮಿತ ಪವರ್ ವೆಂಚರ್ ಪ್ರೈವೇಟ್ ಲಿಮಿಟೆಡ್ ರವರಿಗೆ ವರ್ಗಾವಣೆ ಮಾಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 337 ಎನ್‌ಸಿಇ 2007 ದಿನಾಂಕ: 03.10 .2009 . 

2. ಸೇರ್ಪಡೆ ಆದೇಶ ಸಂಖ್ಯೆ ಇಎನ್ 337 ಎನ್‌ಸಿಇ 2007 ದಿನಾಂಕ: 10 .06. 2010 . 
3. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ, ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ : 

ಕೆಆರ್‌ಇಡಿ/06 /SH -358/ಕುಂಬೇನಹಳ್ಳಿ ಎಂಹೆಚ್ ಎಸ್/ 2012 /2078 ದಿನಾಂಕ: 18/20.07.2012. 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರಿ ಆದೇಶದಲ್ಲಿ ಮೆ :: ಶ್ರೀ ಐಶ್ವರ್ಯ ಪವರ್ ಪ್ರೈವೇಟ್ ಲಿಮಿಟೆಡ್ ರವರಿಗೆ ಹಾಸನ ಜಿಲ್ಲೆಯ 
ಚೆನ್ನರಾಯಪಟ್ಟಣ ತಾಲ್ಲೂಕಿನ ಕುಂಬೇನಹಳ್ಳಿ ಗ್ರಾಮದ ಬಳಿ ಹೇಮಾವತಿ ನದಿಗೆ ಅಡ್ಡಲಾಗಿ 1.5 ಮೆ . ವ್ಯಾ . ಸಾಮರ್ಥ್ಯದ ಕಿರು ಜಲ ವಿದ್ಯುತ್ 
ಯೋಜನೆಯನ್ನು ಕೆಲವು ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿತ್ತು. ಮೇಲೆ ಓದಲಾದ ಕ್ರಮ ಸಂಖ್ಯೆ (2)ರ ಸೇರ್ಪಡೆ ಆದೇಶದಲ್ಲಿ ಈ ಯೋಜನೆ 
ಹಂಚಿಕೆಯಾಗಿರುವ ದಿನಾಂಕ 03 .10 .2009ರ ಆದೇಶ ಭಾಗದ ಮೊದಲನೇ ಕಂಡಿಕೆಯ 3ನೇ ಸಾಲಿನಲ್ಲಿ ವಿದ್ಯುತ್ ಯೋಜನೆಯನ್ನು ಎಂಬ ಪದದ 
ನಂತರ Weir-Latitude: 12°51 10 Longitude: 76°19143.17 ” Power House - Latitude: 12°51115 Longitude: 76°20111.6 ” ಎಂಬುದನ್ನು 
ಸೇರಿಸಿಕೊಂಡು ಓದಲು ಆದೇಶಿಸಲಾಗಿತ್ತು . 

ಮೇಲೆ ಓದಲಾದ (2)ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರು ಮೆ : ಶ್ರೀ 
ಐಶ್ವರ್ಯ ಪವರ್ ಪ್ರೈವೇಟ್ ಲಿಮಿಟೆಡ್ ರವರಿಗೆ ಹಾಸನ ಜಿಲ್ಲೆಯ ಚೆನ್ನರಾಯಪಟ್ಟಣ ತಾಲ್ಲೂಕಿನ ಕುಂಬೇನಹಳ್ಳಿ ಗ್ರಾಮದ ಬಳಿ ಹೇಮಾವತಿ ನದಿಗೆ 
ಅಡ್ಡಲಾಗಿ ಹಂಚಿಕೆಯಾಗಿರುವ 1.5 ಮೆ . ವ್ಯಾ . ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಮೆ : ಎಸ್ಎಲ್‌ಎಸ್‌ ಗ್ರೀನ್ ಪವರ್ ಪ್ರೈವೇಟ್ 
ಲಿಮಿಟೆಡ್ ರವರಿಗೆ ವರ್ಗಾವಣೆ ಮಾಡಲು ಕೋರಿರುತ್ತಾರೆಂದು, ತದನಂತರ ಮೆ : ಎಸ್‌ಎಲ್‌ಎಸ್‌ ಗ್ರೀನ್ ಪವರ್ ಪ್ರೈವೇಟ್ ಲಿಮಿಟೆಡ್ ಬದಲಾಗಿ ಮೆ : 
ಅಪರಿಮಿತ ಪವರ್ ವೆಂಚರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ವರ್ಗಾಯಿಸುವಂತೆ ಅಭಿವೃದ್ಧಿದಾರರು ಕೋರಿರುವುದರಿಂದ ಮುಂದೆ ಯೋಜನೆಯನ್ನು 
ಅನುಷ್ಠಾನಗೊಳಿಸುವವರೆಗೂ ಇನ್ನಾವುದೇ ಹೆಸರು ಬದಲಾಯಿಸುವುದಾಗಲಿ ಅಥವಾ ವರ್ಗಾವಣೆ ಮಾಡುವುದಾಗಲಿ ಮಾಡಬಾರದೆಂಬ ಷರತ್ತಿಗೊಳಪಟ್ಟು 
ಮೆ : ಶ್ರೀ ಐಶ್ವರ್ಯ ಪವರ್ ಪ್ರೈವೇಟ್ ಲಿಮಿಟೆಡ್ ರವರಿಗೆ ಹಂಚಿಕೆಯಾಗಿರುವ 1.5 ಮೆ . ವ್ಯಾ . ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಮೆ : 
ಅಪರಿಮಿತ ಪವರ್ ವೆಂಚರ್ ಪ್ರೈವೇಟ್ ಲಿಮಿಟೆಡ್ ರವರಿಗೆ ವರ್ಗಾವಣೆ ಮಾಡುವಂತೆ ಶಿಫಾರಸ್ಸು ಮಾಡಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 226 ಎನ್‌ಸಿಇ 2012 , ಬೆಂಗಳೂರು, ದಿನಾಂಕ: 14.08.2012. 
ಮೆ : ಶ್ರೀ ಐಶ್ವರ್ಯ ಪವರ್ ಪ್ರೈವೇಟ್ ಲಿಮಿಟೆಡ್ ರವರಿಗೆ ಹಾಸನ ಜಿಲ್ಲೆಯ ಚೆನ್ನರಾಯಪಟ್ಟಣ ತಾಲ್ಲೂಕಿನ ಕುಂಬೇನಹಳ್ಳಿ ಗ್ರಾಮದ ಬಳಿ 
ಹೇಮಾವತಿ ನದಿಗೆ ಅಡ್ಡಲಾಗಿ ಹಂಚಿಕೆಯಾಗಿರುವ 1.5 ಮೆ . ವ್ಯಾ . ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಮೆ : ಅಪರಿಮಿತ ಪವರ್ ವೆಂಚರ್ 
ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರಿಗೆ ಈ ಕೆಳಕಂಡ ಷರತ್ತಿಗೊಳಪಟ್ಟು ವರ್ಗಾಯಿಸಲು ಅನುಮೋದನೆ ನೀಡಲಾಗಿದೆ : 

1. ಸದರಿ ಯೋಜನೆಯನ್ನು ನಿಗಧಿತ ಕಾಲಾವಧಿಯೊಳಗಾಗಿ ಅನುಷ್ಠಾನಗೊಳಿಸತಕ್ಕದ್ದು. ( ಈ ಹಿಂದೆ ಯೋಜನೆ ಹಂಚಿಕೆಯಾಗಿರುವ 

ದಿನಾಂಕದಿಂದ ಲೆಕ್ಕಹಾಕಿ) ಯಾವುದೇ ಕಾರಣಕ್ಕೂ ಕಾಲಾವಕಾಶವನ್ನು ವಿಸ್ತರಿಸಲಾಗುವುದಿಲ್ಲ. 
2 . ಸದರಿ ಯೋಜನೆಯನ್ನು ಅಭಿವೃದ್ಧಿದಾರರು ಅನುಷ್ಠಾನ (implement) ಮಾಡದ ಹೊರತು, ವರ್ಗಾವಣೆ / ಹೆಸರು ಬದಲಾವಣೆ / 

ಮಾರಾಟಕ್ಕೆ ಅನುಮೋದನೆ ನೀಡಲಾಗುವುದಿಲ್ಲ. 
3. ಸದರಿ ಆದೇಶವನ್ನು ರದ್ದು ಪಡಿಸುವುದು/ ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಹಂಚಿಕೆ ಆದೇಶದ ಇತರೆ ನಿಬಂಧನೆಗಳು ಯಥಾವತ್ತಾಗಿ ಮುಂದುವರಿಯುತ್ತವೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೌಸಲ್ಯಾ 
PR .972 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
Sc .25 

ಇಂಧನ ಇಲಾಖೆ, 


* (SS . 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 

೧೮೧೯ 
ಇಂಧನ ಸಚಿವಾಲಯ 
ವಿಷಯ : ಮೆ :: ಎನರ್ಕಾನ್ ( ಇಂಡಿಯಾ) ಲಿಮಿಟೆಡ್ ಮತ್ತು ಅದರ ಅಂಗ ಸಂಸ್ಥೆಗಳಿಗೆ ವಿವಿಧ ಆದೇಶಗಳಲ್ಲಿ ಹಂಚಿಕೆಯಾಗಿರುವ 

ಪವನ ವಿದ್ಯುತ್ ಯೋಜನೆಗಳಲ್ಲಿ ಒಟ್ಟು 603.61 ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು 

ರದ್ದುಪಡಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ : ಡಿಇ 133 ಎನ್‌ಸಿಇ 1997 (1) ದಿನಾಂಕ: 20 .04 .1998 . 

2 ) ಸರ್ಕಾರಿ ಆದೇಶ ಸಂಖ್ಯೆ: ಡಿಇ 364 ಎನ್‌ಸಿಇ 2004 ದಿನಾಂಕ : 12.11.2004. 
3) ಸರ್ಕಾರಿ ಆದೇಶ ಸಂಖ್ಯೆ: ಡಿಇ 26 ಎನ್‌ಸಿಇ 1999 ದಿನಾಂಕ: 13.5.1999. 
4) ಸರ್ಕಾರಿ ಆದೇಶ ಸಂಖ್ಯೆ : ಡಿಇ 46 ಎನ್‌ಸಿಇ 2000 ದಿನಾಂಕ: 17.7.2000. 
5) ಸರ್ಕಾರಿ ಆದೇಶ ಸಂಖ್ಯೆ: ಡಿಇ 98 ಎನ್‌ಸಿಇ 2000 ದಿನಾಂಕ: 10 .7.2000. 
6) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 10 ಎನ್‌ಸಿಇ 2004 ದಿನಾಂಕ: 09. 01.2004. 
7) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 76 ಎನ್‌ಸಿಇ 2005 ದಿನಾಂಕ: 18 .3.2005. 
8) ಸರ್ಕಾರಿ ಆದೇಶ ಸಂಖ್ಯೆ: ಡಿಇ 241 ಎನ್‌ಸಿಇ 2001 ದಿನಾಂಕ: 19.6.2002 . 
9) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 320 ಎನ್‌ಸಿಇ 2005 ದಿನಾಂಕ: 25. 10 . 2005. 
10) ಸರ್ಕಾರಿ ಆದೇಶ ಸಂಖ್ಯೆ: ಡಿಇ 268 ಎನ್‌ಸಿಇ 2002 ದಿನಾಂಕ: 22.11.2002 . 
11) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 319 ಎನ್‌ಸಿಇ 2005 ದಿನಾಂಕ: 25 .10.2005 . 
12 ) ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 198 ಎನ್‌ಸಿಇ 2005 ದಿನಾಂಕ: 18.8.2005 
13) ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 60 ಎನ್‌ಸಿಇ 2006 ದಿನಾಂಕ: 10 . 2. 2006 
14) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 201 ಎನ್‌ಸಿಇ 2005 ದಿನಾಂಕ: 18 .8 . 2005. 
15) ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 200 ಎನ್‌ಸಿಇ 2006 ದಿನಾಂಕ: 19 .5.2006. 
16 ) ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 398 ಎನ್‌ಸಿಇ 2005 ದಿನಾಂಕ: 20.4.2006. 
17) ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 209 ಎನ್‌ಸಿಇ 2006 ದಿನಾಂಕ: 26.5 .2006. 
18) ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 146 ಎನ್‌ಸಿಇ 2007 ದಿನಾಂಕ: 17.5.2007 . 
19) ಸರ್ಕಾರಿ ಆದೇಶ ಸಂಖ್ಯೆ : ಡಿಇ 245 ಎನ್‌ಸಿಇ 2002 ದಿನಾಂಕ: 26.10 .2002 . 
20) ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 41 ಎನ್‌ಸಿಇ 2006 ದಿನಾಂಕ: 20.4 . 2006. 
21 ) ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 400 ಎನ್‌ಸಿಇ 2010(1) ದಿನಾಂಕ: 27.09. 2010 
22 ) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 148 ಎನ್‌ಸಿಇ 2011 ದಿನಾಂಕ: 23.3.2011 . 
23) ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 148 ಎನ್‌ಸಿಇ 2011 ದಿನಾಂಕ : 04 .7.2011. 
24) ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 302 ಎನ್‌ಸಿಇ 2006 ದಿನಾಂಕ: 16.10.2006. 
25 ) ಸರ್ಕಾರಿ ಆದೇಶ ಸಂಖ್ಯೆ: ಇಂಇ 181 ಎನ್‌ಸಿಇ 2002 ದಿನಾಂಕ : 26.10 .2002. 
26) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 77 ಎನ್‌ಸಿಇ 2005 ದಿನಾಂಕ : 18 .3.2005. 
27) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ, ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ: 

KRED /08/ EIL- MW -603.61 MW /HMM49/ 2012/1882 ದಿನಾಂಕ: 03 /04.07 .2012 . 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರಿ ಆದೇಶದಲ್ಲಿ ಮೆ : ಎನರ್ಕಾನ್ ವಿಂಡ್ ಫಾಲ್ಸ್ ( ಇಂಡಿಯಾ) ಲಿಮಿಟೆಡ್ ಕಂಪನಿಗೆ ಚಿತ್ರದುರ್ಗ 
ಜಿಲ್ಲೆಯ ಜೋಗಿಮಟ್ಟಿ ಗ್ರಾಮದಲ್ಲಿ 15 ಮೆ . ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಕೆಲವೊಂದು ನಿಬಂಧನೆಗೊಳಪಟ್ಟು ಹಂಚಿಕೆ 
ಮಾಡಲಾಗಿತ್ತು. ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ಆದೇಶದಲ್ಲಿ ಈ ಸಾಮರ್ಥ್ಯವನ್ನು 15 ಮೆ . ವ್ಯಾ ನಿಂದ 19 .6 ಮೆ . ವ್ಯಾ . ಸಾಮರ್ಥ್ಯಕ್ಕೆ ಹೆಚ್ಚಿಸಿ 
ಈ ಕೆಳಗೆ ವಿವರಿಸಿರುವಂತೆ ಆದೇಶಿಸಲಾಗಿತ್ತು. 

Capacity proposed for 
Initially allotted 

Geographical details of the area subjecting for 
| enhancement including the 
capacity (MW ) 

enhancement of Wind powe capacity . 
sanctioned capacity (MW ) 
19 . 6 

A part area of 15 MW wind power project identified as a North South 
oriented ridge located on the South west of Bharampura village with 
peaks 903. 961 and 886m elevation and is bounded in the geographical 
coordinates mentioned as below : 
Latitude : 14°1647” - 14°18 50” N 
Longitude: 76°29143 ” - 76°29 E 
Elevations :903 , 961 and 886m. 


15 


೧೮೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೨, ೨೦೧೩ 


ಭಾಗ ೧ 


ಮೇಲೆ ಓದಲಾದ ಕ್ರಮ ಸಂಖ್ಯೆ ( 3) ರ ಸರ್ಕಾರಿ ಆದೇಶದಲ್ಲಿ ಮೆ : ಎನರ್ಕಾನ್ ( ಇಂಡಿಯಾ) ಲಿಮಿಟೆಡ್ ಕಂಪನಿಗೆ ಈ ಕೆಳಗೆ 
ವಿವರಿಸಿರುವಂತೆ ಒಟ್ಟು 25.07 ಮೆ . ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಕೆಲವೊಂದು ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿತ್ತು . 
ಕ್ರಮ ಸಂಖ್ಯೆ | ಅಭಿವೃದ್ಧಿದಾರರ 

ಸಾಮರ್ಥ್ಯ ಒಟ್ಟು 
ಯೋಜನಾ ಸ್ಥಳ 

ಗಾಳಿ ವಲಯ 
ಹೆಸರು 

ಮೆ . ವ್ಯಾ .ಗಳಲ್ಲಿ 
ಮೆ : ಎನರ್ಕಾನ್ ಅ ) ಗೋಪಾಲಪುರ ( 2.99 ಮೆ . ವ್ಯಾ ) 
( ಇಂಡಿಯಾ) ಆ) ಹೊರಕೆರೆದೇವರಪುರ (12.65 ಮೆ . ವ್ಯಾ ) 

ಜೋಗಿಮಟ್ಟಿ 

25 . 07 
ಲಿಮಿಟೆಡ್ 

ಇ) ಮಹಾದೇವನಕಟ್ಟೆ (9.43 ಮೆ . ವ್ಯಾ .) 
ಮೇಲೆ ಓದಲಾದ ಕ್ರಮ ಸಂಖ್ಯೆ (4) ರ ಆದೇಶದಲ್ಲಿ ಈ ಕೆಳಗೆ ವಿವರಿಸಿರುವಂತೆ ಹೆಚ್ಚುವರಿ ಸಾಮರ್ಥ್ಯವನ್ನು ಮಂಜೂರು ಮಾಡಲಾಗಿತ್ತು. 
ಕ್ರಮ ಸಂಖ್ಯೆ | ಅಭಿವೃದ್ಧಿದಾರರ ಹೆಸರು | ಯೋಜನಾ ಸ್ಥಳ 

ಗಾಳಿ ವಲಯ ಸಾಮರ್ಥ್ಯ ಒಟ್ಟು ಮೆ . ವ್ಯಾ .ಗಳಲ್ಲಿ 
ಮೆ : ಎನರ್ಕಾನ್ |ಗೋಪಾಲಪುರ 

ಜೋಗಿಮಟ್ಟಿ 

10 .20 
( ಇಂಡಿಯಾ) ಲಿಮಿಟೆಡ್ ಮಹಾದೇವನಕಟ್ಟೆ 

ಚಿತ್ರದುರ್ಗ ಜಿಲ್ಲೆ 

27. 00 
ಹೊರಕೆರೆದೇವರಪುರ 

44 . 40 
ಮೇಲೆ ಓದಲಾದ ಕ್ರಮ ಸಂಖ್ಯೆ (5) ರ ಸರ್ಕಾರಿ ಆದೇಶದಲ್ಲಿ ಮೆ : ಎನರ್ಕಾನ್ ( ಇಂಡಿಯಾ) ಲಿಮಿಟೆಡ್ ಕಂಪನಿಗೆ ಈ ಕೆಳಗೆ 
ವಿವರಿಸಿರುವಂತೆ ಕೆಲವೊಂದು ನಿಬಂಧನೆಗೊಳಪಟ್ಟು ಒಟ್ಟು 149 ಮೆ . ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡಲಾಗಿತ್ತು. 

District Location 

MW 


Belgaum 


Navage 


Chikkodi 


Davanagere 


Harapanahalli(W ) 


Jogimatti -1 


Chitradurga 


Jogimatti-2 


Jogimatti- 3 


13 


TOTAL 149 
ಮೇಲೆ ಓದಲಾದ ಕ್ರಮ ಸಂಖ್ಯೆ ( 6) ರ ಆದೇಶದಲ್ಲಿ ಮೇಲಿನ ಆದೇಶದಲ್ಲಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಗ್ರಾಮದಲ್ಲಿ ಮಂಜೂರಾಗಿದ್ದ 22 
ಮೆ . ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಚಿತ್ರದುರ್ಗ ಜಿಲ್ಲೆಯ ಜೋಗಿಮಟ್ಟಿ ವಲಯದಲ್ಲಿ ಅನುಷ್ಟಾನ ಮಾಡಲು ವರ್ಗಾವಣೆ 
ಮಾಡಲಾಗಿತ್ತು. ಮೇಲೆ ಓದಲಾದ ಕ್ರಮ ಸಂಖ್ಯೆ ( 7) ರ ಆದೇಶದಲ್ಲಿ, ಮೆ : ಎನರ್ಕಾನ್ ( ಇಂಡಿಯಾ) ಲಿಮಿಟೆಡ್ ಕಂಪನಿಗೆ ಮಂಜೂರಾಗಿರುವ 149 
ಮೆ . ವ್ಯಾ ಸಾಮರ್ಥ್ಯವನ್ನು 192 ಮೆ . ವ್ಯಾ . ಸಾಮರ್ಥ್ಯಕ್ಕೆ ಈ ಕೆಳಗೆ ವಿವರಿಸಿರುವಂತೆ ಹೆಚ್ಚಿಸಿ ಆದೇಶಿಸಲಾಗಿತ್ತು. 

Part of the 
Existing 

sanctioned Total Capacity 
Geographical 

Sancti- oned 
sanctioned capacity are 

including 
areas and their Location capacity of 

capacities of the subjecting for enhanceable 
map Nos. 

location 
individual areas enhancement of capacity in MWS 

capacities 


Chitradurga District 


| Jogimatti - || | 


68 MW 


( a) 2 .4 MW 


2 . 4 MW 


4 . 8 MW 


Jogimatti – 11 


(b ) 8.4 MW 


15 . 6 MW 


24 . 0 MW 


(57c/ 5) 


( c)10. 8 MW 


11. 6 MW 


22.4 MW 


(d) 3 . 0 MW 

9 . 8 MW 

12. 8 MW 
( e) 3 .6 MW 3 . 6 MW 

7 . 2 MW 
TOTAL _ 22.2 MW 

43 . MW 

71. 2 MW 
ಮೇಲೆ ಓದಲಾದ ಕ್ರಮ ಸಂಖ್ಯೆ (8) ರ ಸರ್ಕಾರಿ ಆದೇಶದಲ್ಲಿ ಮೆ : ಎನರ್ಕಾನ್ ( ಇಂಡಿಯಾ) ಲಿಮಿಟೆಡ್ ಕಂಪನಿಗೆ ಗದಗ ಜಿಲ್ಲೆಯ 
ಕಪ್ಪದಗುಡ್ಡದಲ್ಲಿ 15 ಮೆ . ವ್ಯಾ . ಹಾಗೂ ಧಾರವಾಡ ಜಿಲ್ಲೆ ಹುಲಿಕಟ್ಟೆಯಲ್ಲಿ 5 ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಕೆಲವೊಂದು 
ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿತ್ತು . ಈ ಸಾಮರ್ಥ್ಯದಲ್ಲಿ , ಮೇಲೆ ಓದಲಾದ ಕ್ರಮ ಸಂಖ್ಯೆ ( 9) ರ ಆದೇಶದಲ್ಲಿ ಗದಗ್ ಜಿಲ್ಲೆಯಲ್ಲಿ 
ಹಂಚಿಕೆಯಾಗಿದ್ದ 15.00 ಮೆ . ವ್ಯಾ ಸಾಮರ್ಥ್ಯವನ್ನು 23 .20 ಮೆ . ವ್ಯಾ . ಸಾಮರ್ಥ್ಯಕ್ಕೆ ಹೆಚ್ಚಿಸಿ ಆದೇಶಿಸಲಾಗಿತ್ತು. 


238 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 


nego 


ಮೇಲೆ ಓದಲಾದ ಕ್ರಮ ಸಂಖ್ಯೆ ( 10) ರ ಸರ್ಕಾರಿ ಆದೇಶದಲ್ಲಿ ಮೆ : ಎನರ್ಕಾನ್ ( ಇಂಡಿಯಾ) ಲಿಮಿಟೆಡ್ ಕಂಪನಿಗೆ ಬೆಂಗಳೂರು 
ಗ್ರಾಮಾಂತರ, ಬೆಳಗಾಂ, ಗದಗ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ 105.00 ಮೆ . ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಕೆಲವೊಂದು 
ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿತ್ತು. ಈ ಸಾಮರ್ಥ್ಯದಲ್ಲಿ, ಗದಗ್ ಜಿಲ್ಲೆಯಲ್ಲಿ ಮಂಜೂರಾಗಿದ್ದ 3.00 ಮೆ . ವ್ಯಾ ಸಾಮರ್ಥ್ಯವನ್ನು 16.00 ಮೆ . ವ್ಯಾ . 
ಸಾಮರ್ಥ್ಯಕ್ಕೆ ಮೇಲೆ ಓದಲಾದ ಕ್ರಮ ಸಂಖ್ಯೆ (11 ) ರ ಆದೇಶದಲ್ಲಿ ಹೆಚ್ಚಿಸಿ ಆದೇಶಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (12 ) ರ ಸರ್ಕಾರಿ ಆದೇಶದಲ್ಲಿ ಮೆ : ಎನರ್ಕಾನ್ ( ಇಂಡಿಯಾ) ಲಿಮಿಟೆಡ್ ಕಂಪನಿಗೆ ಬೆಳಗಾಂ ಜಿಲ್ಲೆಯ ವಿವಿಧ 
ಸ್ಥಳಗಳಲ್ಲಿ 102 .4 ಮೆ . ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಈ ಕೆಳಗೆ ವಿವರಿಸಿರುವಂತೆ ಹಾಗೂ ಕೆಲವೊಂದು ನಿಬಂಧನೆಗೊಳಪಟ್ಟು 
ಹಂಚಿಕೆ ಮಾಡಲಾಗಿತ್ತು . 
Proposed 

Nearby villages of the 
capacity in 

Geographical area description of the project 
proposed areas 
MW 


22. 4 MW 


Murgod , Rudrapur, Rudrapur 
Thanda , Subapur, Belguam 
District 


6 . 4 MW 


Yekkundi, Dhupdal, Belgaum 
District. 


12 MW 


Goravankolla , Katmalli& Huli, 
Belgaum District. 


A large plateau situated on the East and SE of Murgod village . The plateau 
does not have any significant orientation . The potential area for development 
of wind power projects are identified as A and B these two areas aer situated 
in Reserved Forest and the external features of the area as for the topomap , it 
is a mixture of open and dense scrub . The proposed area is covered in the 
following Geographical co -ordinates : 
Latitude : 15°51 18” – 15°55 0” N . 
Longutide : 74°56°45” – 75°0 0" E 
Peaks : 800 , 836 , 822 , 859m Amsl 
A NW -SE oriented ridge loocated on the North of Dhupdal village and is 
identified as Area O ’. The identified area is a large plateau and external 
features of the area are open and dense scrub . The proposed area is coverd 
in the following Geographical co -odinates : 
Latitude : 15°0 0” – 15°0 35 "N 
Longutide : 75°51 13" – 75°52 42"E 
Peaks : 855 , 844m Amsl 
A large plain area in U shape designated as P and is located on N - E of 
Saundatti and surrounded by goravankolla , Katmalli and Huli villages. this 
plateau has rocky knobs and scattered eucalptus. Plants the proposed area is 
covered in the following Geographical co -ordinates : 
Latitude : 1508 11" – 15010 41”N 
Longutide : 75047 32 ” – 75048 52" E 
Peaks : 751 , 756 , 784m Amsl 
A large NE - SW oriented ridge identified , as Q is located on the East of Manoli 
town . this potential area is surrounded by Mallapur, Basidoni and Gorobal. 
Village the area is situated in its reserved forest and the external features are 
open scrub . the proposed area is covered in the following Geographical co 
ordinates: 
Latitude : 15010 53" – 15014 47" N . 
Longutide : 75049 52" – 75053 23" E 
Peaks : 744 , 729 , 750m Ams! 
A NW -SE oriented plateau identified , as A is located on the SW of Rampur 
and is surrounded by Sirsangi, Guvankopa, Mallur. The entire plateau is open 
scrub and connects with road unmetal ground . The proposed area is covered 
in the following Geographical co -ordinates : 
Latitude : 15052 36 " – 15055 26 ” N 
Longutide : 75015 0” – 75016 51" E 
Peaks : 743 , 781m Amsl 


17 .6 MW 


Mallapur, Basidoni & Gorobal, 
Belgaum District 


12 MW 


Sirsangi, Guvankopa, Mallur, 
Belgaum District. 


Oo99 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 


238 0 


Proposed 
capacity in 

MW 


Nearby villages of the 

proposed areas 


Geographical area description of the project 


17 . 6 MW Kollur, Jalikatte, Mullru 

The proposed area is has two independant hill ranges , of that, one is oriented 
Belgaum District. 

predominantly in direction and another is in the NW - SE direction and is 
identified as B , These areas are located on the SE Rampur town . These 
areas are having rocky knobs and are having open the following Geographical 
co - orinates : 
Latitude : 15052 36 " – 15055 17 N 
Longutide : 75017 58” – 75023 42" E 

Peaks : 742,755 , 742, 708 , 672m Amsl 
8 MW Halgatti, Belgaum District. A circular plateau located on the East of Ramdurg town and the area is 

identified as C and is situated in the Reserved Forest. The proposed area 
appears to be open scrub and is coverd in the following Geographical co 
orinates : 
Latitude : 15056 32" – 15057 46" N 
Longutide : 75020 55 " – 7502245" E 

Peaks : 660, 711m Ams| 
6 .4 MW Mudenur, Belgaum District. A NW and SE oriented large plateau is located on the North of Ramadurga 

town and is identified as D the proposed area is appears to be open scrub 
and is covered in the following Geographical co -orinates : 
Latitude : 15058 36 " – 15059 14” N 
Longutide : 75018 24 " – 75019 53"E 
Peaks :689m Ams! 

102. 4 MW 
3 DowoFIRO, SEN DUOSTOJOŠ 102.4 28 .2 . JOD 192.00 210 . JO, Dwuoso do Ces Egest two 2003, (13) o 
ಆದೇಶದಲ್ಲಿ ಹೆಚ್ಚಿಸಿ ಆದೇಶಿಸಲಾಗಿತ್ತು. 


Total 


Proposed 
capacity in MW 


Nearby villages of 
the proposed areas 


Geographical area description of the project 


Additional 

being 
enhanced 
in Stage -1 


capacity 
including 
enhanced 
capacity 
of Stage-1 

38 . 4 


22. 4 MW 


16 


Murgod , Rudrapur, 
Rudrapur Thanda , 
Subapur, Belguam 
District. 


A large plateau situated on the East and SE of 
Murgod village. The plateau does not have any 
significant orientation . The potential area for 
development of wind power projects are identified as 
‘ A ’ and B these two areas aer situated in Reserved 
Forest and the external features of the area as for the 
topomap , it is a mixture of open and dense scrub . The 
proposed area is covered in the following 
Geographical co -ordinates : 
Latitude : 15°51 18” – 15°55 0”N 
Longutide : 74°56 45” – 75°O ’O” E 
Peaks : 800 , 836 , 822 , 859m Ams! 
A NW -SE oriented ridge loocated on the North of 
Dhupdal village and is identified as Area O . The 
identified area is a large plateau and external features 
of the area are open and dense scrub . The proposed 
area is coverd in the following Geographical co 
odinates: 
Latitude : 15°0 0” – 15°0 35"N 
Longutide : 75°51 13” – 75°52 42"E 
Peaks : 855 , 844m Amsl 


6 . 4 MW 


6 . 4 


Yekkundi, Dhupdal, 
Belgaum District 


Not subject 
for 
enchancem 


ent 


2000 


FIDEEZE DOLE , nodowdd , a LOWJO 09 , gona 


nega 


Proposed 
capacity in MW 


Nearby villages of 
the proposed areas 


Geographical area description of the project 


Additional 

being 
enhanced 
in Stage-1 


Total 
capacity 
including 
enhanced 
capacity 
of Stage -1 

23 .20 


12 MW 


11. 2 


Goravankolla , 
Katmalli& Huli, 
Belgaum District. 


17 .6 MW 


22. 4 


40 


Mallapur, Basidoni & 
Gorobal, Belgaum 
District. 


12 MW 


19 .2 


31.20 


Sirsangi, 
Guvankopa , Mallur, 
Belgaum District. 


A large plain area in U shape designated as P and 
is located on N - E of Saundatti and surrounded by 
goravankolla , Katmalli and Huli villages. this plateau 
has rocky knobs and scattered eucalptus. Plants the 
proposed area is covered in the following 
Geographical co -ordinates : 
Latitude : 1508 11” – 15010 41” N 
Longutide : 75047 32” – 75048 52" E 
Peaks : 751 , 756 , 784m Ams! 
A large NE - SW oriented ridge identified , as Q is 
located on the East of Manoli town . this potential area 
is surrounded by Mallapur, Basidoni and Gorobal. 
Village the area is situated in its reserved forest and 
the external features are open scrub . the proposed 
area is covered in the following Geographical co 
ordinates : 
Latitude : 15010 53" – 15014 47" N 
Longutide : 75049 52 " – 75053 23" E 
Peaks : 744 , 729 , 750m Amsl 
A NW - SE oriented plateau identified , as ‘ A ’ is located 
on the SW of Rampur and is surrounded by Sirsangi, 
Guvankopa , Mallur. The entire plateau is open scrub 
and connects with road unmetal ground The 
proposed area is covered in the following 
Geographical co -ordinates: 
Latitude : 15052 36 " – 15055 26 ” N 
Longutide : 75015 0” – 75016 51" E 
Peaks : 743, 781m Amsl 
The proposed area is has two independant hill 
ranges , of that, one is oriented predominantly in 
direction and another is in the NW -SE direction and is 
identified as B , These areas are located on the SE 
Rampur town. These areas are having rocky knobs 
and are having open the following Geographical co 
orinates: 
Latitude : 15052 36 " – 15055 17 N 
Longutide : 75017 58 ” – 7502342" E 
Peaks : 742 ,755 , 742 , 708 , 672m Amsl 
A circular plateau located on the East of Ramdurg 
town and the area is identified as C and is situated in 
the Reserved Forest. The proposed area appears to 
be open scrub and is coverd in the following 
Geographical co -orinates: 
Latitude : 15056 32 " – 15057 46 ” N 
Longutide : 75020 55" – 75022 45 E 
Peaks : 660 , 711m Ams! 


17 . 6 MW 


18 . 4 


36 


Kollur, Jalikatte , 
Mullru Belgaum 
District. 


8 MW 


Halgatti, Belgaum 
District. 


Not subject 
for 
enchancem 


ent 


OS99 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨ , ೨೦೧೩ 


ಭಾಗ ೧ 


2 . 4 


Total 

Additional capacity 
Proposed Nearby villages of 

being including 
Geographical area description of the project 
capacity in MW the proposed areas 

enhanced enhanced 
in Stage-1 capacity 

of Stage 
6 .4 MW Mudenur, Belgaum A NW and SE oriented large plateau is located on the 

8 . 8 
District. 

North of Ramadurga town and is identified as D the 
proposed area is appears to be open scrub and is 
covered in the following Geographical co -orinates : 
Latitude : 15058 36 " – 15059 14” N 
Longutide : 75018 24” – 75019 53 " E 
Peaks : 689m Ams! 
102 . 4 MW 

89 .6 L 192 
ಮೇಲೆ ಓದಲಾದ ಕ್ರಮ ಸಂಖ್ಯೆ ( 14 ) ರ ಸರ್ಕಾರಿ ಆದೇಶದಲ್ಲಿ ಮೆ : ಎನರ್ಕಾನ್ ( ಇಂಡಿಯಾ) ಲಿಮಿಟೆಡ್ ಕಂಪನಿಗೆ ಬೆಳಗಾಂ ಮತ್ತು 
ಶಿವಮೊಗ್ಗ ಜಿಲ್ಲೆಗಳಲ್ಲಿ 37.6 ಮೆ . ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಈ ಕೆಳಗೆ ವಿವರಿಸಿರುವಂತೆ ಹಾಗೂ ಕೆಲವೊಂದು 
ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿತ್ತು . 
Proposed 

Nearby villages of the 
capacity in 

Geographical area description of the project 
proposed areas 
MW 


12 MW 


Kunchenahalli, Tyajavalli, 
Biranakere , Shimoga 

District. 


A non -contiguous independent N -S oriented hillocks are held in a cluster 
and are situated on the S - W of Biranakere and South of Kunchenhalli 
villages and the area is situated in the Kunchenhalli State forest. It is also 
called as Kunchenhalli Gudda. The external features of the area as per the 
topomap it is a fairly dense mixed jungle . The proposed area is covered in 
the following Geographical co -ordinates : 
Latitude : 14°0 18” – 14°3 0”N 
Longutide : 75°31 28” – 75°34 36"E 
Peaks : 840 , 784 , 833 ,828 , 823 ,852,828m Amsl 


20 MW 


Mallapur, Nesargi, 
Kolanhatti, Deshnur, 
Manbarhatti, Belgaum 

District. 


A large circular plateau with open scrub feature situated in the Reserved 
Forest area covered in two toposheets 48 1/9 and 48 l/13. the Vegitation 
density as seen from the toposheet is fairly dense mixed jungle . The 
proposed area is coverd in the following Geographical co -odinates : 
Latitude : 15°55 0 ” – 15°57 42” N 
Longutide : 74°41 50 ” – 74°46 0"E 
Peaks : 870 ,876 ,860 ,829m Amsl 


5 .6 MW 


Hulevanur, Sonhatti, 
Karankuppi, Belgaum 

District 


A small plain with N - S orientation is situated in Reserved Forest area and 
located on the east of Siddeshwara Temple . As per the topomap the 
external features of the proposed areas are in the mixed jungle and 
contains boulders. The proposed area is covered in the following 
Geographical co -ordinates : 
Latitude : 15055 21 " – 15057 25”N 
Longutide : 74034 17” – 74035 30" E 
Peaks : 874 ,861,870 ,828m Amsl 


37 .6 MW 
ಈ ಸಾಮರ್ಥ್ಯವನ್ನು ಮೇಲೆ ಓದಲಾದ ಕ್ರಮ ಸಂಖ್ಯೆ (15) ರ ಆದೇಶದಲ್ಲಿ 37.6 ಮೆ . ವ್ಯಾನಿಂದ 89.60 ಮೆ . ವ್ಯಾ . ಸಾಮರ್ಥ್ಯಕ್ಕೆ ಈ ಕೆಳಗಿನಂತೆ 
ಹೆಚ್ಚಿಸಿ ಆದೇಶಿಸಲಾಗಿತ್ತು. 


2010 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 


0933 


N 


Total 

Additional capacity 
Proposed 
Nearby villages of 

being including 
capacity in 

Geographical area description of the project 
the proposed areas 

enhanced in enhanced 
MW 

Stage -1 capacity of 

Stage -1 
12 MW Kunchenahalli, A non -contiguous independent N -S oriented 

12 
Tyajavalli, hillocks are held in a cluster and are situated on enhance -ment 
Biranakere , Shimoga the S -W of Biranakere and South of Kunchenhalli 
District. 

villages and the area is situated in the 
Kunchenhalli State forest. It is also called as 
Kunchenhalli Gudda. The external features of the 
area as per the topomap it is a fairly dense mixed 
jungle . The proposed area is covered in the 
following Geographical co -ordinates: 
Latitude : 14°0 18” – 14°3 0”N 
Longutide : 75°31 28” – 75°34 36"E 

Peaks : 840 , 784 , 833,828 , 823 ,852 ,828m Ams! 
20 MW Mallapur, Nesargi, A large circular plateau with open scrub feature 43 . 2 

63.2 
Kolanhatti, Deshnur, situated in the Reserved Forest area covered in two 
Manbarhatti ,Belgaum toposheets 48 1/9 and 48 1/ 13 . the Vegitation 
District. 

density as seen from the toposheet is fairly dense 
mixed jungle. The proposed area is coverd in the 
following Geographical co -odinates: 
Latitude : 15°55 0 ” – 15°57 42” N . 
Longutide : 74°41 50 ” – 74°46 0 " E 

Peaks : 870 ,876 ,860 ,829m Amsl 
5 .6 MW Hulevanur, Sonhatti, | A small plain with N - S orientation is situated in 

8 . 8 

14 . 4 
Karankuppi, 

Reserved Forest area and located on the east of 
Belgaum District . Siddeshwara Temple. As per the topomap the 

external features of the proposed areas are in the 
mixed jungle and contains boulders. The proposed 
area is covered in the following Geographical co 
ordinates: 
Latitude : 15055 21 ” – 15057 25 N 
Longutide : 74034 17” – 74035°30” E 
Peaks : 874 ,861 ,870 ,828m Amsl 
37 .6 MW 

52 

89 .6 
ಮೇಲೆ ಓದಲಾದ ಕ್ರಮ ಸಂಖ್ಯೆ (16) ರ ಸರ್ಕಾರಿ ಆದೇಶದಲ್ಲಿ ಮೆ : ಎನರ್ಕಾನ್ ( ಇಂಡಿಯಾ) ಲಿಮಿಟೆಡ್ ಕಂಪನಿಗೆ ಬೆಳಗಾಂ ಮತ್ತು ಗದಗ 
ಜಿಲ್ಲೆಗಳಲ್ಲಿ ಒಟ್ಟು 236.81 ಮೆ . ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಈ ಕೆಳಗೆ ವಿವರಿಸಿರುವಂತೆ ಹಾಗೂ ಕೆಲವೊಂದು 
ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿತ್ತು. 
Proposed Near by villages of the 

Geographical area description of the project 
No. capacity in MW 

proposed area 


SI. 


4 .8 MW 


Hosur, Linganhatti, Nargund , 
Dalhonda, Belgaum district. 


(6x800 kW ) 


It is a circular plateau spread across two SOImaps -47 L/8 & 48 1/5 
and is situated in the Reserved Forest. And is located on the North 
of Hosur. The external features of the area as per Solmap it is a 
fairly dense mixed jungle . The area is held in following Geographical 
co -ordinates : 
Latitude: 15°59 30 "- 16°1 13” N . 
Longitude : 74°27 50”- 74°30 0" E 
Ridge peaks : 892m Amsl 


oog 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೨, ೨೦೧೩ 


238 0 


Si. 
No . 


Proposed 
capacity in MW 


Near by villages of the 

proposed area 


Geographical area description of the project 


7 . 2 MW 
(9x800 kW ) 


Harnkol, Gujanal, Ankalgi , 
Belgaum district. 


3. 2 MW 
(4x800 kW ) 


Bhadurvadi, Kiniye, 
Moharwadi, Belgaum district. 


56 .8 MW 
(71x800 kW ) 


Kakti, Budranur, Siddanahalli , 
Ramapur , Kenchenahatti, 
Hosur, Belgaum district. 


9 .6 MW 
(12x800 kW ) 


Giriyal, Sigihatti, Arlikatti , 
Belgaum district. 


The area of 7 . 2 MW is a plateau , situated in the Reserved Forest 
and located on the West of Ankalgi Town . The external features of 
the area as per Solmap , it is an open mixed jungle and has 5 high 
peaks. The proposed area is covered in the following Geographical 
co -ordinates : 
Latitude : 16°0 27 "- 16°249” N 
Longitude: 74°38 46 " - 74°40 42" E 
Ridge peaks : 671,772,773,781,747m Ams! 
A North -South oriented ridge , which has three , peaks and is situated 
in the Reserved Forest and located on the South -West of Kiniye 
village. The total area is spread across the following Geographical 
co -ordinates : 
Latitude: 15°44 32" - 15°46 52" N 
Longitude : 74°22 41" - 74°24 42 " E 
Ridge peaks: 968 , 1026 , 1023m Amsl 
The area identified for 56 .8 MW is a large plateau situated on the 
North - East of Belgaum and Kakti Town & classified as (1), (2 ), (3 ), 
( 4 ), (5 ) & (6 ). The entire area is located in the Reserved Forest and 
the external features of the area as per Solmap ; it is fairly dense 
mixed jungle. The area has several high elevations and is covered in 
the following Geographical co -ordinates : 
Latitude : 15°55 0”- 16°0’O” N 
Longitude: 74°30 28” - 74°40 27" E 
Note : Area covered in the following co -ordinates is not included . 
Latitude : 15°56 50" - 15°58 48” N 
Longitude: 74°35 33 ”- 74°38 12” E ] 
Ridge peaks : 884 , 870, 845, 842 , 825 , 797 , 796 , 820 , 845 , 853, 802 , 
780m Amsl 
An East-West oriented plateau situated between Ganikop and 
Arlikatti village. It has two peaks and is a non - forest area as per SOI 
map . This area is spread across the following Geographical co 
ordinates: 
Latitude : 15°47 12 "- 15°48 40" N . 
Longitude: 74°38 24 "- 74°42 34 ” E 
Ridge peaks : 750 , 780m Amsl 
An elevated area located adjacent to the existing allotment of M /s 
Enercon (India ) Ltd ., and is a Reserved Forest area . The total area 
is in open scrub and is having the following Geographical co 
ordinates: 
Latitude: 15°57 43”- 15°58 42 " N 
Longitude: 74°43 47" - 74°45 0 " E 
Ridge peaks: high planes. 
The area of 4 .2 MW is a plateau , situated in the Reserved Forest 
and located on the North of Hoskoti Town and has a single peak . 
The external features of the area as per Solmap , it is an open 
mixed jungle and the area is covered in the following Geographical 
co -ordinates : 
Latitude: 15°58 15 ” - 16°0 O ” N . 
Longitude: 74°45 45” - 74°46 37 " E 
Ridge peaks : 812m Amsl 
A circular plain area is a mixture of non -plain area and has a gentle 
elevation varying from 585 to 701 mtrs and also has high peaks . The 
entire area is spread around Torgal village and is held in the 
following Geographical co -ordinates : 
Latitude : 15°55 0”- 16°0 0” N 
Longitude: 75°10 0 ”- 75°14 45 " E 
Ridge peaks : 668, 585 , 678 , 701, 681, 655m Amsl 


2 .4 MW 
(3x800 kW ) 


Nelganti , Benakanabhavi 
halla , Hoskoti, Belgaum 
district. 


4 . 8 MW 
(6x800 kW ) 


Mastmardi, Hoskoti , Yelpatti, 
Belgaum district. 


20 MW 
( 25x800 kW ) 


Torgal, Chilmut, Harlapur, 
Belgaum district. 


227 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 


ne 92 


SI. 


Proposed 
capacity in MW 


Near by villages of the 

proposed area 


Geographical area description of the project 


No . 


19 . 2 MW Goravankolla , Katmalli, 

The identified plateau is on the bank of Malaprabha Reservoir and is 
(24x800 kW ) Yekkeri, Belgaum district. located on the North of Goravankolla village and it is a open scrub . 

This plateau has two peaks. The area is held in the following 
Geographical co -ordinates : 
Latitude: 15°47 46 "- 15°49 31” N 
Longitude: 75°6 5” - 75°8 29" E 

Ridge peaks: 707, 696m Amsl 
26 . 40 MW Boganur, Shelvadi, Adnur, The area identified for 26 .4 MW is spread across two Solmaps [48 
(80x330 kW ) Hallikeri, Sasvihalli, Gadag M /6 & 48 M /7 ]. The total length of the area would be around 19 Km 
distict. 

situated between Hallikeri and Boganur Town. The area has few 
high peaks . The total area is covered in the following Geographical 
co -ordinates : 
Latitude: 15°25 52"- 15°36 16 ” N 
Longitude: 75°25 9" - 75°28 29" E 

Ridge peaks: 586 , 591 , 601, 602, 605 , 623m Amsl 
32 . 01 MW Antur, Bentur, Nilgund, Kallur, The company has identified level terrain for implementing 32 .01 
(97x330 kW ) Yelvatti,Gadag district . MW , which is widely spread between Kondikoppa and Yelvatti 

villages. It has a total length of about 18 .5 Km . The area has few 
high peaks . The area is held in the following Geographical co 
ordinates : 
Latitude: 15°15 0 "- 15°25 46 " N . 
Longitude: 75°25 36 " - 75°30 0 " E 

Ridge peaks : 626 , 625 , 642, 647 , 647m Amsl 
40 MW Kurtkoti, Horti, Kanavi, 

Identified potential place is a plain area situated at about 6 Km on 
(122x330 kW ) Mulgund , Gadag district. the South -West of Gadag Town and it comprises agriculture area . It 

has gentle elevation of about 650 to 763 mtrs . The entire are is 
covered in the following Geographical co -ordinates : 
Latitude : 15°15 43 "- 15°25 0 " N . 
Longitude: 75°31 15 ”- 75°36 57" E 
Ridge peaks: 672, 659, 687 , 679 , 674 , 709, 703, 758, 764, 763, 

750m Ams! 
10 . 40 MW Adrahalli, Devihal, Nadigatti, The potential area of 10 . 4 MW is comprising of two locations : 
(13x800 kW ) Hosur, Narayanpur , 

( A ) 4 MW : A non -contiguous , NW - SE oriented ridges are located on 
Suganhalli, Gadag district. the East of Adrahalli village . The area is described as open scrub 

covered with boulders and sheet rocks and located in the Reserved 
Forest. It has two peaks. The area is covered in the following 
Geographical co -ordinates: 
Latitude : 15°6 21" - 15°8 30" N . 
Longitude: 75°35 0 ”- 75°37 17 " E 
Ridge peaks : 682 , 711m Amsl. 
(B ) 6 .40 MW : This area consists of independent hillocks with no 
prominent orientations and are situated on the East and West of 
Tarikoppa & are described as open scrub and are located in 
Reserved Forest . These ridges have 6 peaks. The area is held in 
the following Geographical co -ordinates: 
Latitude : 15°247" - 15°5 0" N 
Longitude: 75°40 21" - 75°45 0 " E 

Ridge peaks: 702 , 697, 656 , 626 , 675, 620m Amsl 
Total 

236 .81 MW 
os Jogom ,FJDo, 236 .81 30 . Jo Jod 261.61 .ces. Door os si DJORDJos wees Egeot Teo JOBS (17) 
ರ ಆದೇಶದಲ್ಲಿ ಹೆಚ್ಚಿಸಿ ಆದೇಶಿಸಲಾಗಿತ್ತು. 


10 


noge 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೨ , ೨೦೧೩ 


2000 0 


Total capacity 
Proposed Near by villages 

Addl. capacity including 
Si. 

Geographical area description of the 
capacity of the proposed 

being enhanced enhanced 
No. 
in MW 

project 
area 

in Stage-1 capacity of 

Stage - 1 
10 10 .40 MW Adrahalli, Devihal, The potential area of 10 . 4 MW is comprising Not proposed for 
(13x800 Nadigatti, Hosur, of two locations: 

enhancement 
kW ) 

Narayanpur, (A ) 4 MW : A non -contiguous , NW -SE 
Suganhalli , 

oriented ridges are located on the East of 
Gadag district. 

Adrahalli village. The area is described as 
open scrub covered with boulders and sheet 
rocks and located in the Reserved Forest. It 
has two peaks . The area is covered in the 
following Geographical co -ordinates : 
Latitude: 15°6 21"- 15°8 30 " N 
Longitude: 75°35 0” - 75°37 17" E 
Ridge peaks: 682 , 711m Amsl. 
(B ) 6 .40 MW : This area consists of 24 . 8 . MW 

31. 2 MW 
independent hillocks with no prominent 
orientations and are situated on the East and 
West of Tarikoppa & are described as open 
scrub and are located in Reserved Forest. 
These ridges have 6 peaks . The area is held 
in the following Geographical co -ordinates : 
Latitude : 15°2 47 ”- 15°5 0 " N 
Longitude: 75°40 21" - 75°45 0" E 
Ridge peaks: 702 , 697 , 656 , 626 , 675 , 620m 

Amsl 
TOTAL 236 .81 MW + 24 .8 MW 

261.61MW 
ಮೇಲೆ ಓದಲಾದ ಕ್ರಮ ಸಂಖ್ಯೆ (18) ರ ದಿನಾಂಕ 20.4 .2006ರ ಸರ್ಕಾರಿ ಆದೇಶದಲ್ಲಿ ಮೆ : ಎನರ್ಕಾನ್ ( ಇಂಡಿಯಾ) ಲಿಮಿಟೆಡ್ ಕಂಪನಿಗೆ 
wow DNDO. Too 2008 (2) MOES (4 )083 DDwOo,FJB , 32.2 ww . er god 86 .4 ww .wedi bono Tao 2008 (9)002 40 
ಮೆ . ವ್ಯಾ . ಸಾಮರ್ಥ್ಯವನ್ನು 182.4 ಮೆ . ವ್ಯಾ . ಗೆ ಈ ಕೆಳಗೆ ವಿವರಿಸಿರುವಂತೆ ಹೆಚ್ಚಿಸಲಾಗಿತ್ತು. 

Total 
Existing 

Enhancement capacity at 
Near by villages of Geographical area description of the 
Sl. No. capacity 

proposed in the site 
the proposed area 

project 
in MW 

MW 

including 

enhancement 
7 . 2 MW Harnkol, Gujanal, The area of 7 . 2 MW is a plateau , situated in 021.60 MW 028 . 80 MW 
(9x800 Ankalgi, Belgaum the Reserved Forest and located on the West 
kW ) district. 

of Ankalgi Town . The external features of the 
area as per sol map , it is an open mixed 
jungle and has 5 high peaks . The proposed 
area is covered in the following Geographical 
co -ordinates : 
Latitude: 16°0 27"- 16°249” N 
Longitude: 74°38 46 "- 74°40 42 " E 

Ridge peaks : 671,772 ,773 ,781 ,747m Amsl 
1) 15 .00 Kakti, Budranur, The area identified for 56 .8 MW is a large 
2 ) 13 .60 Siddanahalli, 

plateau situated on the North - East of Belgaum 
Ramapur, 

and Kakti Town & classified as ( 1), (2), (3 ), (4), 
3) 03.20 Kenchenahatti, Hosur, (5 ) & (6 ). The entire area is located in the 

Belgaum district. Reserved Forest and the external features of 
4 ) 03.20 

the area as per Sol map ; it is fairly dense 
5 ) 11.20 

mixed jungle . The area has several high 

elevations and is covered in the following 
6 ) 10 . 00 


238 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 


Oogs 


Sl. No . 


Existing 
capacity 
in MW 


Near by villages of 
the proposed area 


Geographical area description of the 

project 


Enhancement 
proposed in 

MW 


Total 
capacity at 

the site 
including 
enhancement 


56 .80 MW 
(71x800 
kW ) 


Geographical co -ordinates : 
Latitude : 15°55 0 ”- 16°0 0 ” N 
Longitude :74°30 28 ”- 74°40 27" E 
(Note : Area covered in the following 
co -ordinates is not included) 
Latitude : 15°56 50 ” - 15°58 48 ” N . 
Longitude : 74°35 33” - 74°38 12" E 
Ridge peaks : 884 , 870 , 845 , 842, 825 , 797, 
796 , 820, 
845, 853 , 802, 780m Amsl 
1) 15 .00 MW (15 .2 MW ) 


012 .00 MW 


027 .20 MW 


2 ) 13 .60 MW 


3 )03. 20 MW 
4 ) 03. 20 MW 


5 ) 11. 20 MW 


6 ) 10 .00 MW (10 .4 MW ) 


020 . 00 MW 


030 .40MW 


40 MW 


142.40 MW 


182 . 40 MW 


Kurtkoti,Horti, Kanavi, 
Mulgund , Gadag 
district. 


( 122x330 
kW ) 


Identified potential place is a plain area 
situated at about 6 Km on the South -West of 
Gadag Town and it comprises agriculture 
area . It has gentle elevation of about 650 to 
763 mtrs . The entire are is covered in the 
following Geographical co -ordinates : 
Latitude : 15°15 43” - 15°25 0 " N 
Longitude : 75°31 15”- 75°36 57” E 
Ridge peaks : 672 , 659, 687 , 679, 674 , 709, 
703, 758 , 764 , 763, 750m Amsl 


Total 


196 .00 MW 


268 .8 MW 


Grand total after enhacement from 261.61 MW to 457.61 MW . 

wees E Josu Tao 1033 (19) o edendo a : J.N . Investments and Trading Co . Pvt., FOTIN SODOESDO DOES 
ಚಿತ್ರದುರ್ಗ ಜಿಲ್ಲೆಗಳಲ್ಲಿ 70.50 ಮೆ . ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಕೆಲವೊಂದು ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿತ್ತು. 

wees Eubedo Two 7033 (20 ) O ZODFO edetag att : J.N .Investments and Trading Co. Pvt.,80man qoOoJDT LOGO 
ಗದಗ ಜಿಲ್ಲೆಗಳಲ್ಲಿ 84.84 ಮೆ . ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಕೆಳಗೆ ವಿವರಿಸಿರುವಂತೆ ಹಾಗೂ ಕೆಲವೊಂದು ನಿಬಂಧನೆಗೊಳಪಟ್ಟು 
ಹಂಚಿಕೆ ಮಾಡಲಾಗಿತ್ತು . 

Proposed Near by villages of 
capacity in the proposed area 

Geographical area description of the project 
MW 

and district 
23. 10 MW Timmapur , 

A ground level plain area identified is spread around Aminbhavi village and has 
(70 X 330 kW ) 

Aminbhavi, Uppina a moderate elevation varying from 640 to 680 and has 13 peaks . The proposed 
Betgeri, Dharwad area is covered by the following co -ordinates: 
district. 

Latitude : 15°30 0”- 15°35 41” N 
Longitude: 75°0 0” - 75°5 46 " E 
Ridge peaks: 638 , 653, 678 , 689, 694 , 658 . 9, 686 , 674 , 662 , 643 , 641, 638 , 
639m Amsl. 


೧೮೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೨, ೨೦೧೩ 


238 0 


Proposed 
capacity in 

MW 


Geographical area description of the project 


6 .6 MW 
(20 X 330 kW ) 


Near by villages of 
the proposed area 

and district 
Gangadikoppa, 
NrupatungaBetta, 
Hebli , Dharwad 
district. 


4 . 95 MW 
( 15 X 330 kW ) 


Chikka Handigola , 
Hulkoti, Gadag 
district. 


5 . 94 MW 


(18 X 330 kW ) 


Hirekoppa, 
Chikkoppa , Betgeri , 
Gadag district. 


The identified area is situated between Dharwad and Hubli and located on the 
South of Hebli. It is a ground level plain with an average elevation of 650m and 
has 8 main peaks. The developer has to obtain clearances from Hubli-Dharwad 
urban development authority , the National Highway authority and other 
necessary clearances. The proposed area is held in the following Geographical 
co -ordinates : 
Latitude: 15°23 18 ”- 15°28°4 ” N 
Longitude: 75°4 24”- 75°9 2" E 
Ridge peaks : 662 , 665 , 658 , 673, 668 , 657 , 660 , 659m Amsl. 
A plain area located on the North - East of Hulkoti and North -West of Gadag . A 
railway track runs in this identified area and has 5 peaks . The identified area is 
covered by the following Geographical co -ordinates : 
Latitude: 15°26 7 "- 15°29 32” N . 
Longitude: 75°32 42 "- 75°36 28 ” E 
Ridge peaks: 637, 656 , 644 , 646 , 622m Amsl. 
The proposed area is located on the North -East of Betgeri and South of Gadag . 
This area is spread around Nagasamudra and Adavi Somapura and has several 
peaks. It is covered by the following Geographical co -ordinates : 
Latitude: 15°26 46 "- 15°30 O ” N . 
Longitude: 75°38 13 "- 75°41 46 " E 
Ridge peaks : 611, 644 , 634, 619m Ams! 
The proposed area is located on the North -East of Betgeri and South of Gadag . 
This area is spread around Nagasamudra and Adavi Somapura and has several 
peaks. It is held by the following Geographical co -ordinates : 
Latitude: 15°21 7" - 15°24 27" N 
Longitude: 75°36 30" - 75°41 2" E 
Ridge peaks: 673, 702, 747 , 717 , 709 , 678 .3m Amsl 
A potential area of 13. 2 MW is situated between Bijjur and Rantur and spread 
around Belhatti. It has gentle elevation varying from 560 to 580 Mtrs and has few 
peaks. The identified area is held by the following Geographical co -ordinates : 
Latitude: 15°0’ 17" - 15°7 50” N . 
Longitude: 75°34 11 "- 75°41 10” E 
Ridge peaks: 674 , 569, 578 , 662, 552, 558, 544 , 554 , 623, 587 , 627, 637,623m 
Amsl 


6 . 93 MW 


( 21 X 330 kW ) 


AdaviSomapura , 
Kalasapura , 
Malasamudra , Gadag 
district. 


13 . 20 MW 


( 40 X 330 kW ) 


Belhatti,Konchigeri, 
Bijjur, Nagaramaduvu , 
Gadag district. 


5 . 94 MW 
( 18 X 330 kW ) 


Alginvad , Hosur, 
Belgatti ,Gadag 
district. 


The plain area situated between Advi and Hebbal and spread around Belgatti 
and has moderate elevation with few peaks. The proposed area is covered by 
the following Geographical co -ordinates : 
Latitude: 15°0²0 ”- 15°3 2" N . 
Longitude: 75°41 15”- 75°45 0" E 
Ridge peaks : 627 , 554, 535, 594 , 567 , 550 , 557m Amsl 
Identified area is spread around Shirhatti town and has gentle elevation varying 
from 640 to 680 Mtrs and also has few main peaks and is held in the following 
Geographical co -ordinates : 
Latitude: 15°11 35 "- 15°15 0” N . 
Longitude: 75°31 47” - 75°38 0 " E 
Ridge peaks: 651, 686 , 639, 651, 666, 662, 666 ,677m Amsl 


8 .58 MW 
( 26 X330 kW ) 


Shirhatti, Parsapur, 
Haripur, Sortur, 
Gadag district. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 


೧೮೩೧ 


Proposed 
capacity in 


Geographical area description of the project 


MW 


Near by villages of 
the proposed area 

and district 
Kerehalli , 
Mundawada , Gadag 
district. 


9 . 6 MW 
(12X 800 kW ) . 


Identified area is a mixture of plains and ridges, which are most oriented in East 
West direction , and is spread across Lambanitanda and Mundwala . The area 
has three peaks and is located in Reserved Forest. This area is bounded by the 
following Geographical co -ordinates : 
Latitude: 15°237 ” - 15°425 ” N 
Longitude: 75°45 0 - 75°47²51 ” E 
Ridge peaks: 577 , 621, 566m Amsl 

84. 84MW 


ಈ ಸಾಮರ್ಥ್ಯದಲ್ಲಿ ಗದಗ್ ಜಿಲ್ಲೆಯ ಅಡವಿಸೋಮಾಪುರ, ಕಳಸಾಪುರ ಮತ್ತು ಮಲಸಮುದ್ರ ಗ್ರಾಮಗಳಲ್ಲಿ ಮಂಜೂರಾಗಿದ್ದ ಅಂಶಿಕ 
ಸಾಮರ್ಥ್ಯವಾದ 6.93 ಮೆ . ವ್ಯಾ ಸಾಮರ್ಥ್ಯವನ್ನು 8.00 ಮೆ . ವ್ಯಾ . ಸಾಮರ್ಥ್ಯಕ್ಕೆ ಈ ಕೆಳಗೆ ವಿವರಿಸಿರುವಂತೆ ಮೇಲೆ ಓದಲಾದ ಕ್ರಮ ಸಂಖ್ಯೆ (21) ರ 
ಆದೇಶದಲ್ಲಿ ಹೆಚ್ಚಿಸಿ ಆದೇಶಿಸಲಾಗಿತ್ತು. 

Enhancement 
Villages and Sanctioned 

No . of WTGs & 
Geographical Area details 

proposed 
District capacityin MW 

rating in kW 

in Stage-1 
The proposed area is located on the North - Adavisomapura , 6 . 93 

1 . 07 

8 MW 
East of Betgeri and South of Gadag. This Kalasapura , ( 21 x 330) 

(10 X 800 ) 
area is spread around Nagasamudra and Malasamudra 
Adavi Somapura and has several peaks. It villages , Gadag 
is held by the following Geographical co 

District 
ordinates: 
Latitude: 15° 21 7 ” – 159 24² 27 ” N 
Longitude: 759 36 30 ” – 75°41 2 E 
Peaks: 673 , 702 , 747 , 717, 709, 678.3 m . 
AMSL . 
Toposheet No: 48 M / 11 

ಮೇಲೆ ಓದಲಾದ ಕ್ರಮ ಸಂಖ್ಯೆ (22) ರ ಆದೇಶದಲ್ಲಿ ಮೆ : J. N . Investments and Trading Co . Pvt., ಕಂಪನಿಗೆ ಗದಗ್ ಜಿಲ್ಲೆಯ 
ಅಡವಿಸೋಮಾಪುರ, ಕಳಸಾಪುರ ಮತ್ತು ಮಲಸಮುದ್ರ ಗ್ರಾಮಗಳಲ್ಲಿ ಮಂಜೂರಾಗಿದ್ದ ಅಂಶಿಕ ಸಾಮರ್ಥ್ಯವಾದ 8.00 ಮೆ . ವ್ಯಾ ಸಾಮರ್ಥ್ಯವನ್ನು 15.2 
ಮೆ . ವ್ಯಾ . ಸಾಮರ್ಥ್ಯಕ್ಕೆ ಈ ಕೆಳಗೆ ವಿವರಿಸಿರುವಂತೆ ಹೆಚ್ಚಿಸಿ ಆದೇಶಿಸಲಾಗಿತ್ತು. 

Enhancement 
Sanctioned 
Villages and 

proposed Total capacity 
Geographical Area details 

capacity 
District 

in Stage- 2 in 

in MW 
in MW 

MW 
The proposed area is located on the North Adavisomapura , 8 . 00 | 

7 . 2 
East of Betgeri and South of Gadag . This area Kalasapura , 
is spread around Nagasamudra and Adavi Malasamudra 
Somapura and has several peaks. It is held villages , Gadag 
by the following Geographical District 

co -ordinates: 
Latitude: 15° 21 7 – 159 24² 27 ” N 
Longitude: 75° 36 30 ” – 75° 41 2 E 
Peaks : 673 , 702 , 747 , 717 , 709 , 678.3m 
AMSL. 
Toposheet No : 48 M /11 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 23) ರ ಆದೇಶದಲ್ಲಿ ಮೆ : J. N . Investments and Trading Co. Pvt., ಕಂಪನಿಗೆ ಗದಗ್ ಜಿಲ್ಲೆಯ 
ಅಡವಿಸೋಮಾಪುರ, ಕಳಸಾಪುರ ಮತ್ತು ಮಲಸಮುದ್ರ ಗ್ರಾಮಗಳಲ್ಲಿ ಮಂಜೂರಾಗಿದ್ದ ಅಂಶಿಕ ಸಾಮರ್ಥ್ಯವಾದ 15 .2 ಮೆ. ವ್ಯಾ ಸಾಮರ್ಥ್ಯವನ್ನು 27.2 
ಮೆ . ವ್ಯಾ . ಸಾಮರ್ಥ್ಯಕ್ಕೆ ಹೆಚ್ಚಿಸಿ ಆದೇಶಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (24) ರ ಸರ್ಕಾರಿ ಆದೇಶದಲ್ಲಿ ಮೆ : ವಿಶ್ ವಿಂಡ್ ಇನ್ನಾಸ್ಪಕ್ಟರ್ ಲಿಮಿಟೆಡ್ ಕಂಪನಿಗೆ ಕೋಲಾರ , 
ತುಮಕೂರು, ದಾವಣಗೆರೆ, ಬೆಂಗಳೂರು ಗ್ರಾಮೀಣ, ಹಾಸನ, ಶಿವಮೊಗ್ಗ ಮತ್ತು ಧಾರವಾಡ ಜಿಲ್ಲೆಗಳಲ್ಲಿ ಒಟ್ಟು 477 .36 ಮೆ . ವ್ಯಾ ಸಾಮರ್ಥ್ಯದ ಪವನ 
ವಿದ್ಯುತ್ ಯೋಜನೆಯನ್ನು ಈ ಕೆಳಗೆ ವಿವರಿಸಿರುವಂತೆ ಹಾಗೂ ಕೆಲವೊಂದು ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿತ್ತು. 


5 . 2 


ಪಟಚಿ 


nesag 


BUDEE38 ODZIE , 7000FDD , ažovor 09 , gona 


238 0 


Proposed 
capacity in MW 


Geographical area description of the project 


62. 7MW 
( 190x330kW ) 


Near by villages of the 
proposed area and 

district. 
Chakanahalli, Nelahalli, 
Tipasandra, 
Huladenhalli , 
Tirumalhatti Kolar 
District 


59.73MW 
(181x330kW ) 


Kendanahalli, 
Cholaghatta, Kurbur, 
Nidagurki, 
Madderi,Kolar District. 


21. 12MW 
(64x330kW ) 


Mattanahalli, Suguturu , 
Vemagal, 
Kolar Distirct 


The potential area is a ground level plain consisting of agricultural activities and has 
spread across several villages as detailed under column 4 . Further, it consists of 
eucalyptus plantation sheet rocks, rocky knobs and has open scrub feature . The area 
has several number of peaks and is covered in the following Geographical 
co - ordinates: 
Latitude: 12°525” - 13°0 0 " N 
Longitude : 78°0 0” - 78°6 20 " E 
Ridge peaks : 881.4 , 864 .6 , 850.5 , 881, 930 , 861, 836 , 856 , 878 , 905 and 859m 
Amsl. 
The identified area is consisting of several independent circular hills including plains. 
The area is in Kadaripura SF has eucalyptus plantation and covered with sheet rocks 
and boulders. The total area is spread around the villages as mentioned under 
column 4 . The area has several number of peaks and is covered in the following 
Geographical co -ordinates : 
Latitude : 13°15 0 "- 13°21 39" N . 
Longitude : 78°0’O”- 78°5 25 ” E 
Ridge peaks: 890 , 1028 , 999 , 873 , 864 , 924 , 938 , 863, 877 , 865 , 887 , 863 , 852 , 991, 
1039 , 979 and 863m Amsl. 
The proposed area consists of 4 independent hillhocks and high plains. It appears to 
be non - forest area and has agricultural activities and covered with shee rocks and 
boulders . The total area is spread around the villages as mentioned at column 4 . The 
area has several number of peaks and is covered in the following Geographical co 
ordinates : 
Latitude: 13°10 0 ” - 13°15 0" N . 
Longitude : 78°0 0”- 78°5 0 " E 
Ridge peaks : 966 , 969, 885 , 857 , 904 , 834 and 865m Amsl. 
The identified area is consisting of several independent circular hillocks including 
plains. The area is in Vakkaleri SF has eucalyptus plantation and covered with sheet 
rocks and boulders. The total area is spread around the villages as mentioned at 
column 4 . The area has several number of peaks and is covered in the following 
Geographical co -ordinates : 
Latitude : 13°0 0 ”- 13°4²40” N . 
Longitude : 78°0 0”- 78°6 3" E 
Ridge peaks : 998 , 932, 871, 880 , 900 , 895 and 890m Amsl. 
The proposed place is a very vast area comprising of forests , Non - forest hills and 
high plains. The area is having eucalyptus plantation agricultural activities and is 
situated in Anaburu SF , Nimbalagiri RF and Snivkalu RF. The major orientation of the 
area is in the North south direction and is held between several villages as described 
in column 4 . The area has several number of peaks and is held in the following 
Geographical co -ordinates : 
Latitude: 14°34 36 "- 14°45 0 " N . 
Longitude: 76°20 0 ”- 76°27 26 " E 
Ridge peaks: 671, 696 , 808 , 772 , 683 , 788 , 765 , 665 , 683, 693 , 664 , 681, 685 , 711, 
691 , 730 and 794m Amsl. 
Identified area is situated on the North east of Kenchenahalli and has non -contiguous 
ridges with an open scrub feature . It has 4 peaks and is covered in the following 
Geographical co -ordinates : 
Latitude : 14°33 3"- 14°36 40 " N . 
Longitude: 76°17 54" - 76°20 54" E 
Ridge peaks : 739, 745 and 730m Amsl. 


34 .65MW 
(105x330kW ) 


Nambiganahalli, 
Doddakuntur, 
Madapura , Channapura , 
Muduvatti, Gangapura 
Kolar District 


51. 90MW 
(70x330kw ) 
(48x600kW ) 


Ayinahalli, Bishanahalli, 
Hosahalli, Marikatte , 
Nimbalageri, 
Davangere District 


8 . 25MW 
( 25x330kW ) 


Gaudagondanahalli , 
Rangapura , 
Chikkammanahalli 
Davanagere District. 


2010 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 


೧೮೩೩ 


Proposed 
capacity in MW 


51. 36MW 
(112x330kW ) 
(24MWx600kW ) 


34 . 98MW 
(86x330kW ) 
(11x600kW ) 


53. 4MW 
(140x330kW ) 
(12x600kW ) 


Near by villages of the 
proposed area and 

Geographical area description of the project 
district. 
Kondavadin , 

The proposed large area is of high plains consisting of agricultural and forest 
Hampasandra , 

activities, and part of the area has eucalyptus plantation and is in dense scrub , 
Machenahalli , Arasapura , 

whereas the other part is of general plain and with an open scrub feature . The total 
Hunsevadi 

area is spread across several villages as detailed under column 4 . The area has 
Kolar(21. 36MW ) and 

number of peaks and is located in kurudi SF Emmegutta SF . The entire area is 
Tumkur ( 30MW ) 

covered in the following Geographical co -ordinates : 
Latitude : 13°15 0”- 13°21 39" N . 
Longitude: 78°0 0” - 78°5 25 ” E 
Ridge peaks : 890 , 1028 , 999 , 873 , 864 , 924 , 938 , 863, 877 , 865 , 887 , 863, 852, 991, 

1039, 979 and 863m Amsl. 
Alpanahalli , Alipura , Proposed area is consisting of Northeast southwest oriented ridges and high plains . It 
Benkanamadavi, 

is has eucalyptus plantation , sheet rocks and rocky knobs , part of the area is in the 
Mavatturu , Bangalore dense scrub and located in the Ujjani SF , Arohalli SF , and other remaining part is 
Rural District 

having open scrub features . The total area is spread across number villages as 
detailed in column 4. Further, it has several number of peaks and is held in the 
following Geographical co -ordinates : 
Latitude : 13°23 26 "- 13°30 0” N . 
Longitude: 77°20 0 ”- 77°27 46 " E 
Ridge peaks: 777 , 776 ,798 ,822 ,827 , 819 , 892 ,832 , 833, 822 , 805, 790 , 769, 744 , 

750 , 759, 898 , 791 , 756 and 728m Amsl. 
Marigudikopalu , 

A proposed vast area is situated on the east and west of railway track and spread 
Kalarakopalu , Hyarame , 

across number of villages as detailed under column 4 , the part of the area consists of 
Madapura , Kalenahalli, | non -contiguous north south oriented ridge and is of big plateau . Further , the ear 
Hongere , Shantigrama 

marked area consists of agricultural activities and has eucalyptus plantation , sheet 
Hassan District. 

rocks rocky Knobs and tanks , The area has several number of peaks and the area is 
covered in the following Geographical co -ordinates : 
Latitude : 12°51 49"- 12°58 54" N 
Longitude: 76°3 56 ”- 76°14 34 ” E 
Ridge peaks: 923 , 1024 , 954 , 1027 , 1051, 917 , 927 , 1028 ,995 , 953, 868 .6 , 867.6 , 
966 , 911 , 884 .6 , 911.1 , 926 .7 , 924 .6 , 948 .7 , 907 , 975 , 968 .3 , 986 , 990 , 975 , 883 , 

882 , 923 , 924 , 934 , 962 and 920 . 2m Amsl. 
Kadaga , Kopalu , 

The proposed area is ear marked in Y shape and is located on the North East of 
Dyavalapura , 

Hassan town. The area consists of general elevated plains and covered with 
Chikkakodaluru , eucalyptus plantation sheet rocks with an open scrub features. Further it is 
Aravanahalli, 

surrounded by number of villages as detailed under column 4 . It has few peaks and 
Hassan District. held in the in the following Geographical co -ordinates : 

Latitude : 13°0 0 ”- 13°6 55" N . 
Longitude: 76°5 36 - 76°13 20 ” E 

Ridge peaks : 1103, 1008 , 995 , 979 , 975 , 990 , 1010 , 998 , 1013 , 993 and 965m Amsl. 
Jamanur, Turkara 

A ground level plain area has been proposed for development of wind farm it has 
Sigihallu , Tadkod , open scrub feature including agricultural activities . The villages hold the area as 
Bijargaddi, Dharwad . indicated in column 4 . It has very few peaks and covered in the following 

Geographical co -ordinates: 
Latitude : 15°36 14” - 15°40 0” N 
Longitude: 74°50 0”- 74°55 0" E 

Ridge peaks : 706 , 732 , 721, 717, 715 , 698 , 693, 680 , 794 , 690 and 710m Amsl. 
Dodvadi, Gudikatti, The identified site is located on west of Dodvadi village it consists of non - contiguous 
Govinkop , 

low raise hillocks the external features of the area is narrated as open scrub and has 
Dhaward District the presence of rocky knobs. It has 4 peaks covered in the following Geographical co 

ordinates: 
Latitude : 15°38°44 "- 15°41 47” N 
Longitude: 74°54 41” - 74°58 23" E 
Ridge peaks : 712 , 666 , 722 and748m Amsl. 


31.02MW 
( 94x330kW ) 


35 . 97MW 
( 109x330kW ) 


10 . 23MW 
(31x330kW ) 


೧೮೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨ , ೨೦೧೩ 


ಭಾಗ ೧ 


Proposed 
capacity in MW 


Geographical area description of the project 


22. 05MW 
( 25x33OkW ) 
( 23x600kW ) 


Near by villages of the 
proposed area and 

district. 
Kortikere , Mulukoppa , 
Talagunda, Siralkoppa , 
Tadasanahalli, Shimoga 
Disrtict. 


The proposed area is a high plain area situated in the Muttige SF Manchikoppa SF , 
Basavanandihalli SF . The external features of the area narrate as open mixed jungle , 
dense mix jungle and open scrub . Further, it consists of several small ponds and 
eucalyptus plantation . The area is spread around several villages as mentioned in 
column 4 and has very few peaks. The total area held in the following Geographical 
co- ordinates : 
Latitude: 14°2219”- 14°28 21 N 
Longitude: 75°1649 ”- 75°2047 ” E 
Ridge peaks : 650, 738, 780, 690 , 723, 739 and 716 , 630m Amsl. 

Total - 477 . 36MW 


No . 


2 


Q 


ಮೇಲೆ ಓದಲಾದ ಕ್ರಮ ಸಂಖ್ಯೆ ( 25) ರ ಸರ್ಕಾರಿ ಆದೇಶದಲ್ಲಿ ಮೆ : ಲೋಗ್ಯಾರ್ ಮೆಷಿನ್ಸ್ ( ಇಂಡಿಯಾ) ಲಿಮಿಟೆಡ್ ಕಂಪನಿಗೆ ತುಮಕೂರು 
ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ 68.4 ಮೆ . ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಕೆಳಗೆ ವಿವರಿಸಿರುವಂತೆ ಹಾಗೂ ಕೆಲವೊಂದು 
ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿತ್ತು. 
Areas located 

Total Capacity 
District Site Name 

Elevation details 
closed by 

in MW 
Thimmanahalli & Tumkur CK- 5 52 . 8 MW 

A ridge oriented in North West-South - East 
Ramanahalli 

direction with peaks 819,901,011 & 925 Mtrs 

elevations . 
Anehalli Hagalvadi & | Tumkur CK- 6 | 15 . 6 MW 

A ridge oriented in North - South direction with 
Mattikere 

peaks 
1021 , 1022, 846, 901 ,911 ,919 , 925,1021,1022 
Mtrs . Covered 
Latitude - 13 24³- 355 

Longitude- 76 39 45 E 
TOTAL 

68 . 4 MW 
ಈ ಸಾಮರ್ಥ್ಯವನ್ನು ಮೇಲೆ ಓದಲಾದ ಕ್ರಮ ಸಂಖ್ಯೆ (26) ರ ಆದೇಶದಲ್ಲಿ 68.4 ಮೆ . ವ್ಯಾ ನಿಂದ 99 .20 ಮೆ . ವ್ಯಾ . ಸಾಮರ್ಥ್ಯಕ್ಕೆ ಈ ಕೆಳಗೆ 
ವಿವರಿಸಿರುವಂತೆ ಹೆಚ್ಚಿಸಿ ಆದೇಶಿಸಲಾಗಿತ್ತು. 

Total capacity 
Sanc 

Capacity 
Areas located 

including the 
District tioned 

Elevation details 
closed by 

proposed for 

enhanceble 
capacity 

enhancement 

capacity 
Thimmanahalli & | Tumkur || 52. 8 MW A ridge oriented in North West- 4 .80 MW 

57 . 60 MW 
Ramanahalli 

South -East direction with 
peaks 819, 901,011 & 925 Mtrs 

elevations . 
2 . Anehalli Hagalvadi | Tumkur | 15. 6 MW A ridge oriented in North - South | 26. 0 MW 

41 . 6 MW 
& Mattikere 

direction with peaks 
1021 ,1022,846, 901 , 911 , 919, 
925,1021 ,1022 Mtrs . Covered 
Latitude - 13 24 - 3551 

Longitude - 76 39 45 E . 
TOTAL 68.4 MW 

30 . 80 MW | 99 . 20 MW 
ಮೇಲೆ ಓದಲಾದ ಕ್ರಮ ಸಂಖ್ಯೆ (27) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರು 
ಮೆ : ಎನರ್ಕಾನ್ ( ಇಂಡಿಯಾ) ಲಿಮಿಟೆಡ್ ಮತ್ತು ಅದರ ಅಂಗ ಸಂಸ್ಥೆಗಳಿಗೆ ಈ ಹಿಂದೆ ಮಂಜೂರು ಮಾಡಿರುವ ಪವನ ವಿದ್ಯುತ್ ಯೋಜನೆಗಳನ್ನು ಆ 
ಸ್ಥಳಗಳಲ್ಲಿ ಕಡಿಮೆ ಗಾಳಿಯ ಕಾರಣ , ಅರಣ್ಯ ಇಲಾಖೆಯಿಂದ ಅನುಮತಿ ದೊರೆಯದ ಕಾರಣ ಹಾಗೂ ಇವ್ಯಾಯೇಷನ್ ಸಮಸ್ಯೆಗಳಿಂದ ಒಟ್ಟು 603.61 
ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಗಳನ್ನು ರದ್ದುಪಡಿಸುವಂತೆ ಅಭಿವೃದ್ಧಿದಾರರು ಕೋರಿದ್ದು, ಸದರಿ ಯೋಜನೆಗಳನ್ನು ರದ್ದುಪಡಿಸಲು 
ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 


No . 


2000MW 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 


೧೮೩೫ 


ಸ್ಥ 


ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 207 ಎನ್‌ಸಿಇ 2011, ಬೆಂಗಳೂರು, ದಿನಾಂಕ: 16. 08.2012 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಮೆ :: ಎನರ್ಕಾನ್ ( ಇಂಡಿಯಾ) ಲಿಮಿಟೆಡ್ ಮತ್ತು ಅದರ ಅಂಗ ಸಂಸ್ಥೆಗಳಿಗೆ ವಿವಿಧ 
ಆದೇಶಗಳಲ್ಲಿ ಮಂಜೂರಾಗಿರುವ ಪವನ ವಿದ್ಯುತ್ ಯೋಜನೆಯ ಸಾಮರ್ಥ್ಯದಲ್ಲಿ ಈ ಕೆಳಗೆ ವಿವರಿಸಿರುವಂತೆ ಒಟ್ಟು 603.61 ಮೆ . ವ್ಯಾ . ಸಾಮರ್ಥ್ಯದ ಪವನ 
ವಿದ್ಯುತ್ ಯೋಜನೆಗಳನ್ನು ಹಾಗೂ ಈ ಸಂಬಂಧ ಸರ್ಕಾರದೊಂದಿಗೆ ಮಾಡಿಕೊಂಡಿರುವ ಒಡಂಬಡಿಕೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ರದ್ದುಪಡಿಸಲಾಗಿದೆ. 

ರದ್ದುಗೊಳಿಸಲಾದ 
ಯೋಜನೆ ಮಂಜೂರಾಗಿರುವ ಸರ್ಕಾರಿ 

ಮಂಜೂರಾಗಿರುವ ಸಾಮರ್ಥ್ಯ 
ಕಂಪನಿಯ ಹೆಸರು 

ಯೋಜನಾ ಸ್ಥಳ 
ಆದೇಶ ಸಂಖ್ಯೆಗಳು ಮತ್ತು ದಿನಾಂಕ 

ಒಟ್ಟು ಸಾಮರ್ಥ್ಯ ( ಮೆಗಾ 

ವ್ಯಾಟ್‌ಗಳಲ್ಲಿ) 
ಸರ್ಕಾರಿ ಆದೇಶ ಸಂಖ್ಯೆ: ಡಿಇ 133 
ಮೆ : ಎನರ್ಕಾನ್ ವಿಂಡ್ ಫಾಲ್ಸ್ 

ಎನ್‌ಸಿಇ 1997(1) 
( ಇಂಡಿಯಾ) ಲಿಮಿಟೆಡ್ 

ದಿನಾಂಕ: 20 .04 .1998 . 

ಚಿತ್ರದುರ್ಗ ಜಿಲ್ಲೆಯ 
ಸರ್ಕಾರಿ ಆದೇಶ ಸಂಖ್ಯೆ: ಡಿಇ 364 ವಿವಿಧ ಗ್ರಾಮಗಳಲ್ಲಿ 

19 . 6 

0 .45 
ಮೆ : ಎನರ್ಕಾನ್ ( ಇಂಡಿಯಾ) 

ಎನ್‌ಸಿಇ 2004 
ಲಿಮಿಟೆಡ್ 

ದಿನಾಂಕ: 12 .11. 2004 
ಮೆ : ಎನರ್ಕಾನ್ ( ಇಂಡಿಯಾ) ಸರ್ಕಾರಿ ಆದೇಶ ಸಂಖ್ಯೆ: ಡಿಇ 26 ಜೋಗಿಮಟ್ಟಿ 
ಲಿಮಿಟೆಡ್ ಎನ್‌ಸಿಇ 1999 ದಿನಾಂಕ: 13 .5 .1999 | | ಗಾಳಿವಲಯದ ಪ್ರದೇಶದ 

ಗೋಪಾಲಪುರ, 
ಮೆ : ಎನರ್ಕಾನ್ ( ಇಂಡಿಯಾ) ಸರ್ಕಾರಿ ಆದೇಶ ಸಂಖ್ಯೆ: ಡಿಇ 46 ಹೊರಕೆರೆದೇವರಪುರ 

81. 60 

1 . 27 
ಲಿಮಿಟೆಡ್ ಎನ್‌ಸಿಇ 2000 ದಿನಾಂಕ: 17.7.2000 | ಮತ್ತು ಮಹಾದೇವನಕಟ್ಟೆ 

ಗ್ರಾಮಗಳಲ್ಲಿ . 
ಮೆ : ಎನರ್ಕಾನ್ ( ಇಂಡಿಯಾ) . ಸರ್ಕಾರಿ ಆದೇಶ ಸಂಖ್ಯೆ: ಡಿಇ 98 || ಬೆಳಗಾಂ, ದಾವಣಗೆರೆ 
ಲಿಮಿಟೆಡ್ ಎನ್‌ಸಿಇ 2000 ದಿನಾಂಕ : 10 .7.2000 ಮತ್ತು ಚಿತ್ರದುರ್ಗ 

192 .00 

26 .40 
ಮೆ : ಎನರ್ಕಾನ್ ( ಇಂಡಿಯಾ) ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 76 

ಜಿಲ್ಲೆಗಳ ವಿವಿಧ 
ಲಿಮಿಟೆಡ್ ಎನ್‌ಸಿಇ 2005 ದಿನಾಂಕ : 18.3 .2005 

ಗ್ರಾಮಗಳಲ್ಲಿ 
ಮೆ : ಎನರ್ಕಾನ್ ( ಇಂಡಿಯಾ) ಸರ್ಕಾರಿ ಆದೇಶ ಸಂಖ್ಯೆ : ಡಿಇ 241 ಗದಗ ಹಾಗೂ 
ಲಿಮಿಟೆಡ್ 

ಎನ್‌ಸಿಇ 2001 ದಿನಾಂಕ: 19 .6 . 2002 ಧಾರವಾಡ ಜಿಲ್ಲೆಯ 
ಮೆ : ಎನರ್ಕಾನ್ ( ಇಂಡಿಯಾ) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 320 

ವಿವಿಧ ಗ್ರಾಮಗಳಲ್ಲಿ 28.20 

5 .40 
ಲಿಮಿಟೆಡ್ 

ಎನ್‌ಸಿಇ 2005 ದಿನಾಂಕ: 

25.10. 2005 

ಸರ್ಕಾರಿ ಆದೇಶ ಸಂಖ್ಯೆ : ಡಿಇ 268 | ಬೆಂಗಳೂರು 
ಮೆ : ಎನರ್ಕಾನ್ ( ಇಂಡಿಯಾ) 

ಎನ್‌ಸಿಇ 2002 ದಿನಾಂಕ : ಗ್ರಾಮಾಂತರ, ಬೆಳಗಾಂ, 
ಲಿಮಿಟೆಡ್ 

50 . 4 
22 .11.2002 ಗದಗ ಮತ್ತು ಶಿವಮೊಗ್ಗ 

118 . 00 
ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 319 

ಜಿಲ್ಲೆಗಳ ವಿವಿಧ 
ಮೆ : ಎನರ್ಕಾನ್ ( ಇಂಡಿಯಾ) 
ಎನ್‌ಸಿಇ 2005 ದಿನಾಂಕ: ಗ್ರಾಮಗಳಲ್ಲಿ . 

21. 6 
ಲಿಮಿಟೆಡ್ 

25 .10.2005 
ಮೆ : ಎನರ್ಕಾನ್ ( ಇಂಡಿಯಾ) . ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 201 ಬೆಳಗಾಂ ಮತ್ತು 
ಲಿಮಿಟೆಡ್ ಎನ್‌ಸಿಇ 2005 ದಿನಾಂಕ : 18.8 . 2005 ಶಿವಮೊಗ್ಗ ಜಿಲ್ಲೆಗಳ 

89 . 60 

12 . 00 
ಮೆ : ಎನರ್ಕಾನ್ ( ಇಂಡಿಯಾ) ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 200 

ವಿವಿಧ ಗ್ರಾಮಗಳಲ್ಲಿ. 
ಲಿಮಿಟೆಡ್ 

ಎನ್‌ಸಿಇ 2006 ದಿನಾಂಕ: 19 .5 .2006 
ಮೆ : ಎನರ್ಕಾನ್ ( ಇಂಡಿಯಾ) . ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 398 
ಲಿಮಿಟೆಡ್ 

ಎನ್‌ಸಿಇ 2005 ದಿನಾಂಕ: 
20.4 . 2006 | 

ಬೆಳಗಾಂ ಮತ್ತು ಗದಗ 
ಮೆ : ಎನರ್ಕಾನ್ ( ಇಂಡಿಯಾ) | ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 209 

ಜಿಲ್ಲೆಯ ವಿವಿಧ 

457. 61 

24 . 8 
ಲಿಮಿಟೆಡ್ ಎನ್‌ಸಿಇ 2006 ದಿನಾಂಕ: 

ಗ್ರಾಮಗಳು 

26.5.2006 
ಮೆ : ಎನರ್ಕಾನ್ ( ಇಂಡಿಯಾ) . ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 146 
ಲಿಮಿಟೆಡ್ 

ಎನ್‌ಸಿಇ 2007 ದಿನಾಂಕ: 17.5.2007 


೧೮೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 


ಭಾಗ ೧ 


ಕಂಪನಿಯ ಹೆಸರು 


ಯೋಜನೆ ಮಂಜೂರಾಗಿರುವ ಸರ್ಕಾರಿ 
ಆದೇಶ ಸಂಖ್ಯೆಗಳು ಮತ್ತು ದಿನಾಂಕ 


ಯೋಜನಾ ಸ್ಥಳ 


ರದ್ದುಗೊಳಿಸಲಾದ 
ಮಂಜೂರಾಗಿರುವ ಸಾಮರ್ಥ್ಯ 
ಒಟ್ಟು ಸಾಮರ್ಥ್ಯ ( ಮೆಗಾ 

ವ್ಯಾಟ್‌ಗಳಲ್ಲಿ) 


70.50 


13 . 70 


105. 11 


| 


8 .58 


ಸರ್ಕಾರಿ ಆದೇಶ ಸಂಖ್ಯೆ: ಡಿಇ 245 ತುಮಕೂರು ಮತ್ತು 
ಮೆ : ಜೆ .ಎನ್‌. ಇನ್ನೆಷ್ಟಮೆಂಟ್ & 

ಎನ್‌ಸಿಇ 2002 ದಿನಾಂಕ : 

ಚಿತ್ರದುರ್ಗ ಜಿಲ್ಲೆಗಳ 
ಟ್ರೇಡಿಂಗ್ ಕಂಪನಿ ಪ್ರೈ . ಲಿ., 

26.10.2002 

ವಿವಿಧ ಗ್ರಾಮಗಳಲ್ಲಿ. 
ಸರ್ಕಾರಿ ಆದೇಶ ಸಂಖ್ಯೆ: ಇನ್ 41 | 
ಮೆ : ಜೆ .ಎನ್‌. ಇನ್ನೆಷ್ಟಮೆಂಟ್ & 

ಎನ್‌ಸಿಇ 2006 ದಿನಾಂಕ: 
ಟ್ರೇಡಿಂಗ್ ಕಂಪನಿ ಪ್ರೈ . ಲಿ., 

20 . 04 .2006 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 400 
ಮೆ : ಜೆ .ಎನ್‌. ಇನ್ನೆಷ್ಟಮೆಂಟ್ & 
ಎನ್‌ಸಿಇ 2010 (1) ದಿನಾಂಕ: 

ಧಾರವಾಡ ಮತ್ತು 
ಟ್ರೇಡಿಂಗ್ ಕಂಪನಿ ಪ್ರೈ . ಲಿ., 

27. 09 .2010 

ಗದಗ್ ಜಿಲ್ಲೆಯ ವಿವಿಧ 

ಗ್ರಾಮಗಳು 
ಮೆ : ಜೆ.ಎನ್‌. ಇನ್ನೆಷ್ಟಮೆಂಟ್ & | ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 148 

ಟ್ರೇಡಿಂಗ್ ಕಂಪನಿ ಪ್ರೈ . ಲಿ. | ಎನ್‌ಸಿಇ 2011 ದಿನಾಂಕ: 23.3.2011 
ಮೆ : ಜೆ.ಎನ್‌. ಇನ್ವೆಷ್ಟಮೆಂಟ್ & | ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 148 
ಟ್ರೇಡಿಂಗ್ ಕಂಪನಿ ಪ್ರೈ . ಲಿ. ಎನ್‌ಸಿಇ 2011 ದಿನಾಂಕ: 04 .7.2011 

ಸರ್ಕಾರಿ ಆದೇಶ ಸಂಖ್ಯೆ: ಡಿಇ 181 
ಮೆ : ಲೋಗ್ಯಾರ್ ಮಿಷಿನ್ಸ್ 

ಎನ್‌ಸಿಇ 2002 ದಿನಾಂಕ : 
( ಇಂಡಿಯಾ) ಲಿ. 

ತುಮಕೂರು ಮತ್ತು 
26 .10.2002 

ಚಿತ್ರದುರ್ಗ ಜಿಲ್ಲೆಗಳ 
ಮೆ : ಲೋಗ್ಯಾರ್ ಮಿಷಿನ್ಸ್ ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 77 . ವಿವಿಧ ಗ್ರಾಮಗಳು. 

( ಇಂಡಿಯಾ) ಲಿ . ಎನ್‌ಸಿಇ 2005 ದಿನಾಂಕ : 18.3. 2005 
ಮೆ : ವಿಶ್ ವಿಂಡ್ ಇನ್ನಾಸಕ್ಟರ್ | ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 302 
ಲಿಮಿಟೆಡ್ 

ಎನ್‌ಸಿಇ 2006 ದಿನಾಂಕ: 
16 .10 . 2006 

ಕೋಲಾರ, ತುಮಕೂರು, 

ದಾವಣಗೆರೆ, 
ಬೆಂಗಳೂರು ಗ್ರಾಮೀಣ, 
ಹಾಸನ, ಶಿವಮೊಗ್ಗ 
ಮತ್ತು ಧಾರವಾಡ 
ಜಿಲ್ಲೆಗಳ ವಿವಿಧ 
ಗ್ರಾಮಗಳು. 


99.20 


68 . 00 


62 . 7 


ಬ್ರಿಟಿಚಿ 


59.73 


21.12 
34.65 
51 .36 


477 .36 


34.98 


53. 4 


31 .02 


22. 05 


ಒಟ್ಟು 


603 . 61 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೌಸಲ್ಯಾ 
PR. 974 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC25 

ಇಂಧನ ಇಲಾಖೆ, 

ಇಂಧನ ಸಚಿವಾಲಯ 
ವಿಷಯ : ಮೆ : ಅಪರಿಮಿತ ಪವರ್ ವೆಂಚರ್ ಪ್ರೈವೇಟ್ ಲಿಮಿಟೆಡ್, ರವರಿಗೆ ಹಂಚಿಕೆಯಾಗಿರುವ 1.5 ಮೆ . ವ್ಯಾ . ಸಾಮರ್ಥ್ಯದ 

ವಿಶ್ವೇಶ್ವರಯ್ಯ ಕಿರು ಜಲ ವಿದ್ಯುತ್ ಯೋಜನೆಯ ಸಾಮರ್ಥ್ಯವನ್ನು 4.00 ಮೆ . ವ್ಯಾ . ಸಾಮರ್ಥ್ಯಕ್ಕೆ ಹೆಚ್ಚಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 337 ಎನ್‌ಸಿಇ 2007 ದಿನಾಂಕ: 03.10 .2009 . 

2) ಸೇರ್ಪಡೆ ಆದೇಶ ಸಂಖ್ಯೆ ಇಎನ್ 337 ಎನ್‌ಸಿಇ 2007 ದಿನಾಂಕ: 10 .06. 2010 . 
3) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 226 ಎನ್‌ಸಿಇ 2012 ದಿನಾಂಕ: 14 .08.2012. 
4) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ : 
ಕೆಆರ್‌ಇಡಿಎಲ್ /06 / ಎಸ್‌ಹೆಚ್ - 351/ ಕುಂಬೇನಹಳ್ಳಿ - ಎ೦ಹೆಚ್‌ಎಸ್ /2012 /2814 ದಿನಾಂಕ: 02 .11.2012 . 
5) ದಿನಾಂಕ 03.11.2012 ರಂದು ನಡೆದ ಹಂಚಿಕೆ ಸಮಿತಿ ನಡವಳಿ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 


೧೮೩೭ 


ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರಿ ಆದೇಶದಲ್ಲಿ ಮೆ :: ಶ್ರೀ ಐಶ್ವರ್ಯ ಪವರ್‌ ಪ್ರೈವೇಟ್ ಲಿಮಿಟೆಡ್ ರವರಿಗೆ ಹಾಸನ ಜಿಲ್ಲೆಯ 
ಚೆನ್ನರಾಯಪಟ್ಟಣ ತಾಲ್ಲೂಕಿನ ಕುಂಬೇನಹಳ್ಳಿ ಗ್ರಾಮದ ಬಳಿ ಹೇಮಾವತಿ ನದಿಗೆ ಅಡ್ಡಲಾಗಿ 1.5 ಮೆ . ವ್ಯಾ . ಸಾಮರ್ಥ್ಯದ ಕಿರು ಜಲ ವಿದ್ಯುತ್ 
ಯೋಜನೆಯನ್ನು ಕೆಲವು ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿತ್ತು. ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2)ರ ಸೇರ್ಪಡೆ ಆದೇಶದಲ್ಲಿ ಈ ಯೋಜನೆ 
ಹಂಚಿಕೆಯಾಗಿರುವ ದಿನಾಂಕ 03.10 .2009ರ ಆದೇಶ ಭಾಗದ ಮೊದಲನೇ ಕಂಡಿಕೆಯ 3ನೇ ಸಾಲಿನಲ್ಲಿ ವಿದ್ಯುತ್ ಯೋಜನೆಯನ್ನು ಎಂಬ ಪದದ 
ನಂತರ Weir - Latitude : 12°51 10 Longitude: 76°19143 .17 ” Power House - Latitude: 12°51 15 Longitude: 76°20111.6 ” ಎಂಬುದನ್ನು 
ಸೇರಿಸಿಕೊಂಡು ಓದಲು ಆದೇಶಿಸಲಾಗಿತ್ತು . 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 3) ರ ಆದೇಶದಲ್ಲಿ ಮೆ :: ಶ್ರೀ ಐಶ್ವರ್ಯ ಪವರ್ ಪ್ರೈವೇಟ್ ಲಿಮಿಟೆಡ್ ರವರಿಗೆ ಮೇಲಿನ ಸ್ಥಳದಲ್ಲಿ 
ಹಂಚಿಕೆಯಾಗಿರುವ 1.5 ಮೆ . ವ್ಯಾ . ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಕೆಲವೊಂದು ಷರತ್ತಿಗೊಳಪಟ್ಟು ಮೆ : ಅಪರಿಮಿತ ಪವರ್ ವೆಂಚರ್ 
ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರಿಗೆ ವರ್ಗಾಯಿಸಿ ಅದೇಶಿಸಲಾಗಿತ್ತು . 

ಮೇಲೆ ಓದಲಾದ ಕ್ರಮ ಸಂಖ್ಯೆ (4) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ , ವ್ಯವಸ್ಥಾಪಕ ನಿರ್ದೇಶಕರು 
ಮೆ : ಅಪರಿಮಿತ ಪವರ್ ವೆಂಚರ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಹಾಸನ ಜಿಲ್ಲೆಯ ಚೆನ್ನರಾಯಪಟ್ಟಣ ತಾಲ್ಲೂಕಿನ ಕುಂಬೇನಹಳ್ಳಿ ಗ್ರಾಮದ ಬಳಿ 
ಹೇಮಾವತಿ ನದಿಗೆ ಅಡ್ಡಲಾಗಿ ಹಂಚಿಕೆಯಾಗಿರುವ 1.5 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯ ಸಾಮರ್ಥ್ಯವನ್ನು 4 .0 ಮೆ .ವ್ಯಾಗೆ 
ಹೆಚ್ಚಿಸಲು ಶಿಫಾರಸ್ಸು ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ (5 ) ರ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು. ಮೆ : ಅಪರಿಮಿತ ಪವರ್ ವೆಂಚರ್ 
ಪ್ರೈವೇಟ್ ಲಿಮಿಟೆಡ್ ರವರ 1.5 ಮೆ . ವ್ಯಾ . ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು 4. 00 ಮೆ . ವ್ಯಾ . ಸಾಮರ್ಥ್ಯಕ್ಕೆ ಹೆಚ್ಚಿಸಲು ಹಂಚಿಕೆ 
ಸಮಿತಿಯು ಪರಿಗಣಿಸಿರುತ್ತದೆ. 
ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 334 ಎನ್‌ಸಿಇ 2012 , ಬೆಂಗಳೂರು, ದಿನಾಂಕ: 29 - 12 - 2012 
ಮೆ : ಅಪರಿಮಿತ ಪವರ್ ವೆಂಚರ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಹಾಸನ ಜಿಲ್ಲೆಯ ಚೆನ್ನರಾಯಪಟ್ಟಣ ತಾಲ್ಲೂಕಿನ ಕುಂಬೇನಹಳ್ಳಿ ಗ್ರಾಮದ 
ಬಳಿ ಹೇಮಾವತಿ ನದಿಗೆ ಅಡ್ಡಲಾಗಿ ಮಂಜೂರಾಗಿರುವ 1.5 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು 4 .00 ಮೆ . ವ್ಯಾ 
ಸಾಮರ್ಥ್ಯಕ್ಕೆ ಈ ಕೆಳಗಿನ ಶೆಡ್ಯೂಲ್‌ನಲ್ಲಿ ವಿವರಿಸಿರುವಂತೆ ಹಾಗೂ ಕೆಳಕಂಡ ಷರತ್ತಿಗೊಳಪಟ್ಟು ಹೆಚ್ಚಿಸಿ ಆದೇಶಿಸಿದೆ. 

Latitude 

Longitude 


Weir 


12°51241) 


76°1946 


Power House 


12°51 30 


76°1956 


FRL - 814 Mtr 


TWL - 807.1 Mtr 
1, ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಹಂಚಿಕೆ ಆದೇಶದ ಇತರೆ ನಿಬಂಧನೆಗಳು ಈ ಹೆಚ್ಚುವರಿ ಸಾಮರ್ಥ್ಯಕ್ಕೂ ಯಥಾವತ್ತಾಗಿ 

ಮುಂದುವರಿಯುತ್ತವೆ. ಹಾಗೆಯೇ ಈಗಾಗಲೇ ಸೂಚಿಸಿರುವಂತೆ ಈ ಯೋಜನೆಗೆ ಪೂರ್ವಭಾವಿಯಾಗಿ ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳ 
ಅಂದರೆ, ಅರಣ್ಯ , ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆ, ಜಲಸಂಪನ್ಮೂಲ ಇಲಾಖೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, 
ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ, ಕಂದಾಯ ಇಲಾಖೆಗಳ ಕ್ಲಿಯರೆನ್ಸ್‌ಗಳನ್ನು 

ಹೆಚ್ಚುವರಿ ಸಾಮರ್ಥ್ಯಕ್ಕೂ ಸಹ ಪಡೆಯತಕ್ಕದ್ದು. 
2. ಸದರಿ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೌಸಲ್ಯಾ 
PR.975 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC25 

ಇಂಧನ ಇಲಾಖೆ, 

ಇಂಧನ ಸಚಿವಾಲಯ 
ವಿಷಯ : ಮೆ : ಪೂನಂ ಪವರ್ (ಪ್ರೈವೇಟ್) ಲಿಮಿಟೆಡ್, ರವರಿಗೆ ಹಂಚಿಕೆಯಾಗಿರುವ 3 ಮೆ . ವ್ಯಾ . ಸಾಮರ್ಥ್ಯದ ವಿಶ್ವೇಶ್ವರಯ್ಯ 

ಕಿರು ಜಲ ವಿದ್ಯುತ್ ಯೋಜನೆಯ ಸಾಮರ್ಥ್ಯವನ್ನು 7.5 ಮೆ . ವ್ಯಾ . ಸಾಮರ್ಥ್ಯಕ್ಕೆ ಹೆಚ್ಚಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 329 ಎನ್‌ಸಿಇ 2007 ದಿನಾಂಕ: 22 .2.2010 . 

2 ) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ: 
ಕೆಆರ್‌ಇಡಿಎಲ್ /06 / ಎಸ್‌ಹೆಚ್ - 394 / ವರುಣ - ಎಂಹೆಚ್ಎ ಸ್ /2012 /2821 ದಿನಾಂಕ: 02.11. 2012 . 
3) ದಿನಾಂಕ 03 .11. 2012 ರಂದು ನಡೆದ ಹಂಚಿಕೆ ಸಮಿತಿ ನಡವಳಿ. 


೧೮೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೨, ೨೦೧೩ 


ಭಾಗ ೧ 


ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರಿ ಆದೇಶದಲ್ಲಿ ಮೆ :: ಪೂನಂ ಪವರ್ ಪ್ರೈವೇಟ್ ಲಿಮಿಟೆಡ್ ರವರಿಗೆ ಹಾಸನ ಜಿಲ್ಲೆಯ 
ಹೊಳೆನರಸೀಪುರ ತಾಲ್ಲೂಕಿನ ಈಡಿಗಾನ ಹೊಸೂರು ಗ್ರಾಮದ ಬಳಿ ಹೇಮಾವತಿ ನದಿಗೆ ಅಡ್ಡಲಾಗಿ 3 ಮೆ . ವ್ಯಾ . ಸಾಮರ್ಥ್ಯದ ಕಿರು ಜಲ ವಿದ್ಯುತ್ 
ಯೋಜನೆಯನ್ನು ಕೆಲವು ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ, ವ್ಯವಸ್ಥಾಪಕ ನಿರ್ದೇಶಕರು 
ಮೆ : ಪೂನಂ ಪವರ್ (ಪ್ರೈವೇಟ್) ಲಿಮಿಟೆಡ್ ರವರಿಗೆ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲ್ಲೂಕಿನ ಈಡಿಗಾನ ಹೊಸೂರು ಗ್ರಾಮದ ಬಳಿ ಹೇಮಾವತಿ 
ನದಿಗೆ ಅಡ್ಡಲಾಗಿ ಮಂಜೂರಾಗಿರುವ 3 ಮೆ . ವ್ಯಾ . ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯ ಸಾಮರ್ಥ್ಯವನ್ನು 7.5 ಮೆ . ವ್ಯಾಗೆ 
ಹೆಚ್ಚಿಸುವ ಕುರಿತಂತೆ ವಿಸ್ತ್ರತ ಯೋಜನೆಯೊಂದಿಗೆ ಶಿಫಾರಸ್ಸು ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ ( 3) ರ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು. ಮೆ : ಪೂನಂ ಪವರ್ 
(ಪ್ರೈವೇಟ್) ಲಿಮಿಟೆಡ್ ರವರ 3 ಮೆ . ವ್ಯಾ . ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು 7.5 ಮೆ . ವ್ಯಾ . ಸಾಮರ್ಥ್ಯಕ್ಕೆ ಹೆಚ್ಚಿಸುವ ಕುರಿತಂತೆ 
ಜಲಸಂಪನ್ಮೂಲ ಇಲಾಖೆಯ ಅನುಮೋದನೆ ಪಡೆದ ನಂತರ ಸಮಿತಿಯ ಮುಂದೆ ಮಂಡಿಸಲು ಸೂಚಿಸಿ ಪ್ರಸ್ತಾವನೆಯನ್ನು ಮೂಂದೂಡಲಾಗಿತ್ತು. 

ದಿನಾಂಕ 31.1.2012ರ ಹಂಚಿಕೆ ಸಮಿತಿಯ ಶಿಫಾರಸ್ಸನ್ನು ಸರ್ಕಾರವು ಭಾಗಶಃ ಮಾರ್ಪಡಿಸಿ ಜಲಸಂಪನ್ಮೂಲ ಇಲಾಖೆಯ ಅನುಮೋದನೆ 
ಪಡೆಯುವ ಷರತ್ತಿಗೊಳಪಟ್ಟುವ ಮೆ : ಪೂನಂ ಪವರ್ (ಪ್ರೈವೇಟ್) ಲಿಮಿಟೆಡ್ ರವರಿಗೆ ಈಗಾಗಲೇ ಹಂಚಿಕೆಯಾಗಿರುವ 3 ಮೆ . ವ್ಯಾ . ಸಾಮರ್ಥ್ಯದ ಕಿರು 
ಜಲ ವಿದ್ಯುತ್ ಯೋಜನೆಯ ಸಾಮರ್ಥ್ಯವನ್ನು 7.5 ಮೆ . ವ್ಯಾ . ಸಾಮರ್ಥ್ಯಕ್ಕೆ ಹೆಚ್ಚಿಸಲು ಪರಿಗಣಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ : 

ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 329 ಎನ್‌ಸಿಇ 2012, ಬೆಂಗಳೂರು, ದಿನಾಂಕ: 04. 01 .2013 . 
ಮೆ : ಪೂನಂ ಪವರ್ (ಪ್ರೈವೇಟ್) ಲಿಮಿಟೆಡ್ ರವರಿಗೆ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲ್ಲೂಕಿನ ಈಡಿಗಾನ ಹೊಸೂರು ಗ್ರಾಮದ ಬಳಿ 
ಹೇಮಾವತಿ ನದಿಗೆ ಅಡ್ಡಲಾಗಿ ಮಂಜೂರಾಗಿರುವ 3 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯ ಸಾಮರ್ಥ್ಯವನ್ನು 7.5 ಮೆ . ವ್ಯಾ . 
ಸಾಮರ್ಥ್ಯಕ್ಕೆ ಈ ಕೆಳಗಿನ ಶೆಡ್ಯೂಲ್‌ನಲ್ಲಿ ವಿವರಿಸಿರುವಂತೆ ಹಾಗೂ ಕೆಳಕಂಡ ಷರತ್ತಿಗೊಳಪಟ್ಟು ಹೆಚ್ಚಿಸಿ ಆದೇಶಿಸಿದೆ. 

Latitude 

Longitude 
Weir 12°46 13 ” 

76°21 00 ” 
Power House 12°46 13” 

76°2100 
FRL -795. 5 Mtr. 

TWL-790 Mtr. 
1. ಮೆ : ಪೂನಂ ಪವರ್ (ಪ್ರೈವೇಟ್) ಲಿಮಿಟೆಡ್ ಕಂಪನಿಯವರು 45 ದಿನಗಳ ಒಳಗಾಗಿ ಸರ್ಕಾರಿ ಆದೇಶ ಸಂಖ್ಯೆ ಇಎನ್ 435 ಎನ್‌ಸಿಇ 2011 

ದಿನಾಂಕ 06.1.2012 ರನ್ವಯ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದೊಂದಿಗೆ ನಿಯಮಾನುಸಾರ ಒಡಂಬಡಿಕೆ 

ಮಾಡಿಕೊಳ್ಳತಕ್ಕದ್ದು . 
2 . ಮೆ : ಐಜೆಕೆ ಪವರ್ ಪೈವೇಟ್ ಲಿಮಿಟೆಡ್ ಕಂಪನಿಯವರಿಗೆ ಹಂಚಿಕೆಯಾಗಿರುವ ಯೋಜನೆಯೊಂದಿಗೆ 

Levels Overlap ಆಗದಂತೆ ಯೋಜನೆಯನ್ನು ಅನುಷ್ಠಾನಗೊಳಿಸತಕ್ಕದ್ದು. 
3. ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಹಂಚಿಕೆ ಆದೇಶದ ಇತರೆ ನಿಬಂಧನೆಗಳು ಈ ಹೆಚ್ಚುವರಿ ಸಾಮರ್ಥ್ಯಕ್ಕೂ ಯಥಾವತ್ತಾಗಿ 

ಮುಂದುವರಿಯುತ್ತವೆ . ಹಾಗೆಯೇ ಈಗಾಗಲೇ ಸೂಚಿಸಿರುವಂತೆ ಈ ಯೋಜನೆಗೆ ಪೂರ್ವಭಾವಿಯಾಗಿ ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳ 
ಅಂದರೆ, ಅರಣ್ಯ , ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆ, ಜಲಸಂಪನ್ಮೂಲ ಇಲಾಖೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, 
ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ, ಕಂದಾಯ ಇಲಾಖೆಗಳ ಕ್ಲಿಯರೆನ್ಸ್‌ಗಳನ್ನು ಹೆಚ್ಚುವರಿ 

ಸಾಮರ್ಥ್ಯಕ್ಕೂ ಸಹ ಪಡೆಯತಕ್ಕದ್ದು. 
4 . ಸದರಿ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಎ. ಚಪ್ಪರಬಂದ್ 
PR.976 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC25 

ಇಂಧನ ಇಲಾಖೆ, 

ಇಂಧನ ಸಚಿವಾಲಯ 
ವಿಷಯ : ಮೆ :: ಸುಜ್ಞಾನ್ ಟವರ್ಸ್ ಆಂಡ್ ಸಕ್ಸರ್ಸ್ ಲಿಮಿಟೆಡ್ ಕಂಪನಿಯನ್ನು ಮೆ : ಸುಜ್ಞಾನ್ ಇಂಜಿಟೆಕ್ ಲಿಮಿಟೆಡ್‌ನೊಂದಿಗೆ 

ವಿಲೀನಗೊಳಿಸುವ ಕುರಿತು. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 102 ಎನ್‌ಸಿಇ 2005 ದಿನಾಂಕ: 21.4.2005 

2. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 251 ಎನ್‌ಸಿಇ 2007 ದಿನಾಂಕ: 10 .7. 2007. 
3. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 251 ಎನ್‌ಸಿಇ 2007 ( P) ದಿನಾಂಕ: 27.9.2007 
4. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 119 ಎನ್‌ಸಿಇ 2008 ದಿನಾಂಕ: 29.3.2008 . 
5. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 120 ಎನ್‌ಸಿಇ 2008 ದಿನಾಂಕ: 29.3. 2008. 


ಟ್ರಚಿ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 


೧೮೩೯ 


ಟ್ರಚಿ 


6. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 121 ಎನ್‌ಸಿಇ 2008 ದಿನಾಂಕ: 29.3.2008. 
7. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 122 ಎನ್‌ಸಿಇ 2008 ದಿನಾಂಕ: 29 .3.2008. 
8, ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 123 ಎನ್‌ಸಿಇ 2008 ದಿನಾಂಕ: 29.3.2008. 
9. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ, ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ: 

ಕೆಆರ್‌ಇಡಿ/ 08 /SRR/ST& SL/2012/2415 ದಿನಾಂಕ: 30.08./ 01.09 .2012 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶದಲ್ಲಿ ಮೆ :: ಸುಜ್ಞಾನ್ ಎನರ್ಜಿ ಲಿಮಿಟೆಡ್ ಕಂಪನಿಗೆ ಹಾಸನ ಜಿಲ್ಲೆಯ ಬಿಲ್ಲೇನಹಳ್ಳಿಯ ಪಶ್ಚಿಮ 
ಪ್ರದೇಶ ಹಾಗೂ ಕೋಡಿಹಳ್ಳಿಯ ಪೂರ್ವ -57 C/4 ಪ್ರದೇಶದಲ್ಲಿ 21.00 ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಅನುಷ್ಠಾನ ಮಾಡಲು 
ಅನುಮತಿ ನೀಡಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ಆದೇಶದಲ್ಲಿ ಮೆ :: ಸಿಂರನ್ ವಿಂಡ್ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ರವರಿಗೆ ಮೇಲಿನ 
ಸಾಮರ್ಥ್ಯದಲ್ಲಿ 9.00 ಮೆ . ವ್ಯಾ . ಸಾಮರ್ಥ್ಯವನ್ನು ವರ್ಗಾವಣೆ ಮಾಡಿ ಆದೇಶಿಸಲಾಗಿತ್ತು. ಬಿಲ್ಲೇನಹಳ್ಳಿ ಗ್ರಾಮ ಎಂಬುದನ್ನು ರಂಗಾಪುರ ಕಾವಲ್‌ 
ಗ್ರಾಮವೆಂದು ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರ ತಿದ್ದುಪಡಿ ಆದೇಶದಲ್ಲಿ ಮಾರ್ಪಡಿಸಲಾಗಿತ್ತು . 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 4) ರಿಂದ ( 8) ರವರೆಗಿನ ಆದೇಶಗಳಲ್ಲಿ ಮೆ :: ಸುಜ್ಞಾನ್ ಎನರ್ಜಿ ಲಿಮಿಟೆಡ್ ರವರಿಂದ ಮೆ :: ಸಿಂರನ್ 
ವಿಂಡ್ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್‌ಗೆ ವರ್ಗಾವಣೆಗೊಂಡಿದ್ದ 9.00 ಮೆ . ವ್ಯಾ ಪವನ ವಿದ್ಯುತ್ ಸಾಮರ್ಥ್ಯದ ವರ್ಗಾವಣೆಯನ್ನು ರದ್ದುಪಡಿಸಿ ಮೆ :: 
ಸುಜ್ಞಾನ್ ಎನರ್ಜಿ ಲಿಮಿಟೆಡ್ ರವರ ಹೆಸರಿಗೆ ಪುನರ್‌ಸ್ಥಾಪಿಸಲಾಗಿತ್ತು ಹಾಗೂ ಮೆ :: ಸುಜ್ಞಾನ್ ಎನರ್ಜಿ ಲಿಮಿಟೆಡ್ ಮಂಜೂರಾಗಿರುವ 21. 00 
ಮೆ . ವ್ಯಾ . ಸಾಮರ್ಥ್ಯದಲ್ಲಿ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲ್ಲೂಕಿನ ರಂಗಾಪುರ ಕಾವಲ್ ಗ್ರಾಮದ ( H- 14 , H-15, H- 16, H-17 & H-18 ಪ್ರದೇಶಗಳಲ್ಲಿ ) 
ಅನುಷ್ಠಾನಗೊಂಡಿರುವ ತಲಾ 1.5 ಮೆ . ವ್ಯಾ . ಸಾಮರ್ಥ್ಯವನ್ನು (ಒಟ್ಟು 7 .5 ಮೆ . ವ್ಯಾ . ಸಾಮರ್ಥ್ಯ) ಮೆ :: ಸುಜ್ಞಾನ್ ಟವರ್ಸ್ ಆಂಡ್ ಸ್ಪಕ್ಟರ್ಸ್ ಲಿಮಿಟೆಡ್ 
ರವರಿಗೆ (Phase-1, 2, 3, 4 & 5) ವರ್ಗಾಯಿಸಿ ಅದೇಶಿಸಲಾಗಿರುತ್ತದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 9) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ , ವ್ಯವಸ್ಥಾಪಕ 
ನಿರ್ದೇಶಕರು ಮೆ : ಸುಜ್ಞಾನ್ ಟವರ್ಸ್ ಆಂಡ್ ಸಕ್ಸರ್ಸ್ ಲಿಮಿಟೆಡ್ ಕಂಪನಿಯು ಮುಂಬಯಿ ಉಚ್ಚ ನ್ಯಾಯಾಲಯದ ಆದೇಶದಂತೆ ಮೆ : ಸುಜ್ಞಾನ್ 
ಇಂಜಿಟೆಕ್ ಲಿಮಿಟೆಡ್ ರವರೊಂದಿಗೆ ವಿಲೀನಗೊಂಡಿರುವುದರಿಂದ ಸದರಿ ಕಂಪನಿಗೆ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲ್ಲೂಕು ರಂಗಾಪುರ ಕಾವಲ್‌ನಲ್ಲಿ 
ಮಂಜೂರಾಗಿರುವ ಮೇಲಿನ ಒಟ್ಟು 7.5 ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಗಳನ್ನು ಮೆ : ಸುಜ್ಞಾನ್ ಇಂಜಿಟೆಕ್ ಲಿಮಿಟೆಡ್‌ಗೆ ವರ್ಗಾವಣೆ 
ಮಾಡಲು ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಸರ್ಕಾರದ ಮಟ್ಟದಲ್ಲಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶ : 

* ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 273 ಎನ್‌ಸಿಇ 2012 , ಬೆಂಗಳೂರು, ದಿನಾಂಕ: 04.01.2013 

ಮೆ : ಸುಜ್ಞಾನ್ ಟವರ್ಸ್ ಆಂಡ್ ಸಕ್ಸರ್ಸ್ ಲಿಮಿಟೆಡ್ ಕಂಪನಿಯವರಿಗೆ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲ್ಲೂಕು ರಂಗಾಪುರ 
ಕಾವಲ್‌ಗ್ರಾಮದಲ್ಲಿ ಮಂಜೂರಾಗಿರುವ ಒಟ್ಟು 7.5 ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಗಳನ್ನು ಮೆ : ಸುಜ್ಞಾನ್ ಇಂಜಿಟೆಕ್ ಲಿಮಿಟೆಡ್ 
ಕಂಪನಿಗೆ ಈ ಕೆಳಕಂಡ ಷರತ್ತಿಗೊಳಪಟ್ಟು ವರ್ಗಾಯಿಸಲಾಗಿದೆ. 

1. ಮೆ : ಸುಜ್ಞಾನ್ ಇಂಜಿಟೆಕ್ ಲಿಮಿಟೆಡ್ ಕಂಪನಿಯವರು 45 ದಿನಗಳ ಒಳಗಾಗಿ ಸರ್ಕಾರಿ ಆದೇಶ ಸಂಖ್ಯೆ ಇಎನ್ 435 ಎನ್‌ಸಿಇ 

2011 ದಿನಾಂಕ 06.1.2012 ರನ್ವಯ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದೊಂದಿಗೆ ನಿಯಮಾನುಸಾರ 

ಒಡಂಬಡಿಕೆ ಮಾಡಿಕೊಳ್ಳತಕ್ಕದ್ದು. 
2. ಮೆ : ಸುಜ್ಞಾನ್ ಇಂಜಿಟೆಕ್ ಲಿಮಿಟೆಡ್ ಕಂಪನಿಯವರು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದೊಂದಿಗೆ 

ವಿದ್ಯುತ್ ಖರೀದಿ ಒಪ್ಪಂದವನ್ನು ಮಾಡಿಕೊಳ್ಳತಕ್ಕದ್ದು. 
3. ಸದರಿ ಆದೇಶವನ್ನು ರದ್ದು ಪಡಿಸುವುದು/ ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎ . ಎ. ಚಪ್ಪರಬಂದ್ 
PR.977 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC50 

ಇಂಧನ ಇಲಾಖೆ, 

ಇಂಧನ ಸಚಿವಾಲಯ 
ವಿಷಯ : ಮೆ :: ಪಾವನ ಗಂಗಾ ಪವರ್ ಪ್ರೈವೇಟ್ ಲಿಮಿಟೆಡ್ ರವರಿಗೆ ಮಂಜೂರಾಗಿರುವ 4.00 ಮೆ . ವ್ಯಾ . ಸಾಮರ್ಥ್ಯದ 

ಸಂಗಮ್ ಕಿರು ಜಲ ವಿದ್ಯುತ್ ಯೋಜನೆಯನ್ನು ರದ್ದುಪಡಿಸುವ ಬಗ್ಗೆ . 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 272 ಎನ್‌ಸಿಇ 2009 ದಿನಾಂಕ: 15.12.2009 . 

2. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 136 ಎನ್‌ಸಿಇ 2011 ದಿನಾಂಕ: 21.3.2011 
3. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ , ವ್ಯವಸ್ಥಾಪಕ ನಿರ್ದೇಶಕರ ಪತ್ರ 

ಸಂಖ್ಯೆ:ಕೆಆ‌. ಇ . ಡಿ . ಎಲ್‌ /06 /SH 351 / ಸಂಗಮ್ ಕಿಜಯೋ /2012 - 13 /2043 ದಿನಾಂಕ 19 /20. 7.2012 ಮತ್ತು 

KRED / 06 /SH- 351 /Sangam MHS /2012 -13/ 3336 ದಿನಾಂಕ: 11 .12 .2012 . 
4 , ಕಾರಣ ಕೇಳುವ ನೋಟೀಸ್ ದಿನಾಂಕ : 30. 8.2012 . 
5. ಮೆ :: ಪಾವನ ಗಂಗಾ ಪವರ್ ಪ್ರೈವೇಟ್ ಲಿಮಿಟೆಡ್ ರವರು ಉತ್ತರ ನೀಡಿರುವ ಪತ್ರ ದಿನಾಂಕ 18.10.2012 . 


೧೮೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 


ಭಾಗ ೧ 


ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರಿ ಆದೇಶದಲ್ಲಿ ಮೆ : ಎಕ್ಸ್ಎಸ್ ಹೈಡೋ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ 
ರಾಯಚೂರು ಜಿಲ್ಲೆಯ ರಾಯಚೂರು ತಾಲ್ಲೂಕಿನ ಗಿರಿಜಾಪುರ ಗ್ರಾಮದ ಬಳಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಹಂಚಿಕೆಯಾಗಿರುವ 4.00 ಮೆ . ವ್ಯಾ ಸಾಮರ್ಥ್ಯದ 
ಕಿರು ಜಲ ವಿದ್ಯುತ್ ಯೋಜನೆಯನ್ನು ಕೆಲವೊಂದು ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿತ್ತು . 

ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ರ ಆದೇಶದಲ್ಲಿ ಮೆ :: ಎಕ್ಸ್ಎಸ್ ಹೈಡೋ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ರವರಿಗೆ ಹಂಚಿಕೆಯಾಗಿರುವ 4 
ಮೆ . ವ್ಯಾ . ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಮೆ : ಪಾವನ ಗಂಗಾ ಪವರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರಿಗೆ ವರ್ಗಾಯಿಸಿ 
ಅದೇಶಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 3) ರ ಪತ್ರಗಳಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತದವರು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತವು ಆರ್. ಟಿ. ಪಿ.ಎಸ್. ನಲ್ಲಿ ಉತ್ಪಾದಿಸುತ್ತಿರುವ ಥರ್ಮಲ್ ವಿದ್ಯುತ್‌ಗೆ ಮಾರ್ಚ್ /ಏಪ್ರಿಲ್ 
ಮಾಹೆಯಲ್ಲಿ ಬೇಕಾಗಿರುವ ನೀರಿನ ಹರಿವು ಕೃಷ್ಣಾ ನದಿಯಿಂದ ಸಾಕಷ್ಟು ಸಿಗದೆ ಇರುವುದರಿಂದ ಆರ್. ಟಿ . ಪಿ .ಎಸ್ . ನಿಂದ ಉತ್ಪಾದಿಸುವ ಥರ್ಮಲ್ ವಿದ್ಯುತ್ 
ಕಡಿಮೆಯಾಗಿದ್ದು ಇದನ್ನು ಸರಿಪಡಿಸಲು ಕೃಷ್ಣಾ ನದಿಗೆ ಒಂದು ತಡೆಗೋಡೆ(1 Barrage) ಯನ್ನು ಗಿರಿಜಾಪುರ ಹಳ್ಳಿಯ ಬಳಿ ನಿರ್ಮಿಸಿ ಸುಮಾರು 0.2 
ಟಿಎಂಸಿ ನೀರನ್ನು ವಿದ್ಯುತ್ ಉತ್ಪಾದನೆಗಾಗಿ ಶೇಖರಿಸಲು ನೀರಾವರಿ ಇಲಾಖೆಯವರು ಮಂಜೂರಾತಿ ನೀಡಿರುವುದಾಗಿ ತಿಳಿಸುತ್ತಾ ಈ ಸಂಬಂಧ 
ಕೆ.ಆರ್. ಇ. ಡಿ.ಎಲ್. ನಿಂದ ನಿರಾಕ್ಷೇಪಣಾ ಪತ್ರವನ್ನು ನೀಡುವಂತೆ ಕೋರಿರುವುದರಿಂದ ಬ್ಯಾರೇಜ್ ನಿರ್ಮಿಸುವ ಸ್ಥಳದಲ್ಲಿ ಮೆ :: ಪಾವನ ಗಂಗಾ ಪವರ್ 
ಪ್ರೈವೇಟ್ ಲಿಮಿಟೆಡ್ ರವರಿಗೆ ಮಂಜೂರಾಗಿರುವ 4.00 ಮೆ . ವ್ಯಾ . ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ರದ್ದು ಪಡಿಸಿ ಕೆ. ಪಿ.ಸಿ.ಎಲ್. ನ 
ಯೋಜನೆಗೆ ನಿರಾಕ್ಷೇಪಣೆ ನೀಡಬಹುದಾಗಿದೆ ಎಂದು ತಿಳಿಸಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಈ ಹಿನ್ನೆಲೆಯಲ್ಲಿ ಮೇಲೆ ಓದಲಾದ ಕ್ರಮ ಸಂಖ್ಯೆ (4) ರ ಕಾರಣ ಕೇಳುವ ನೋಟೀಸಿನಲ್ಲಿ ಯೋಜನೆಯ ಹಂಚಿಕೆಯನ್ನು ಏಕೆ 
ರದ್ದುಗೊಳಿಸಬಾರದೆಂಬುದಕ್ಕೆ 7 ದಿನಗಳೊಳಗಾಗಿ ಉತ್ತರವನ್ನು ನೀಡುವಂತೆ ಮೆ : ಪಾವನ ಗಂಗಾ ಪವರ್ ಪ್ರೈವೇಟ್ ಲಿಮಿಟೆಡ್ ರವರಿಗೆ ನೊಂದಾಯಿತ 
ಅಂಚೆ ಮುಖಾಂತರ ನೋಟೀಸನ್ನು ಕಳಹಿಸಲಾಗಿತ್ತು. ಸದರಿ ನೋಟೀಸು ಅಂಚೆ ಇಲಾಖೆಯಿಂದ In Sufficient Address ಎಂದು ಹಿಂದಕ್ಕೆ 
ಬಂದಿತ್ತು. ಆದುದರಿಂದ , ಸದರಿ ನೋಟೀಸಿನ ಪ್ರತಿಯನ್ನು ವ್ಯವಸ್ಥಾಪಕ ನಿರ್ದೇಶಕರು, ಕ್ರೆಡಲ್ ಇವರಿಗೆ ಕಳುಹಿಸಿ ಅಭಿವೃದ್ಧಿದಾರರ ಸರಿಯಾದ ವಿಳಾಸಕ್ಕೆ 
ನೋಟೀಸನ್ನು ತಲುಪಿಸಿ ಅವರಿಂದ ಸ್ವೀಕೃತಿಯನ್ನು ಪಡೆದು ಕಳುಹಿಸುವಂತೆ ಕೋರಲಾಗಿತ್ತು. 

ಅದರಂತೆ, ಕ್ರೆಡಲ್ ಕ್ರಮವಹಿಸಿದ್ದು ಮೆ : ಪಾವನ ಗಂಗಾ ಪವರ್ ಪ್ರೈವೇಟ್ ಲಿಮಿಟೆಡ್ ರವರು ಮೇಲೆ ಕ್ರಮ ಸಂಖ್ಯೆ ( 5) ರಲ್ಲಿ ಓದಲಾದ 
ಪತ್ರದಲ್ಲಿ ಸದರಿ ನೋಟೀಸಿಗೆ ದಿನಾಂಕ 18.11.2012ರಲ್ಲಿ ಉತ್ತರ ನೀಡಿರುತ್ತಾರೆ. ಸದರಿ ಉತ್ತರದಲ್ಲಿ, ತಮ್ಮ ಕಂಪನಿಯು ಕೆ. ಪಿ. ಸಿ.ಎಲ್. ನ ಉದ್ದೇಶಿತ 
ಯೋಜನೆಯೊಂದಿಗೆ ನೀರಿನ ಪ್ರಮಾಣದಲ್ಲಿ ಪಾಲುಗಾರಿಕೆ ಮಾಡಿಕೊಂಡು ಯೋಜನೆಯನ್ನು ಅನುಷ್ಠಾನಗೊಳಿಸಲು ಇಚ್ಚಿಸಿರುವುದಾಗಿ ತಿಳಿಸಿರುತ್ತಾರೆ. 

ಅಭಿವೃದ್ಧಿದಾರರು ನೀಡಿರುವ ಉತ್ತರವು ಸಮಾಧಾನಕರವಾಗಿರುವುದಿಲ್ಲ. ಕೆ.ಪಿ.ಸಿ. ಎಲ್ . ಒಂದು ಸರ್ಕಾರಿ ಸಂಸ್ಥೆಯಾಗಿದ್ದು , ಇದರ ಪ್ರಮುಖ 
ಕಾರ್ಯ ವಿದ್ಯುತ್ ಉತ್ಪಾದನೆಯಾಗಿದ್ದು , ರಾಜ್ಯದ ಜನತೆಗೆ ವಿದ್ಯುತ್ ಒದಗಿಸುವ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಾಗಿದೆ. ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ 
ದಿನಾಂಕ :15.12.2009ರ ನಿಬಂಧನೆ ಸಂಖ್ಯೆ : 8ರಲ್ಲಿ ಸದರಿ ಕಿರು ಜಲ ವಿದ್ಯುತ್ ಯೋಜನೆಯ ಸ್ಥಳದಲ್ಲಿ ಯಾವುದಾದರೂ ಸರ್ಕಾರಿ ಜಲ 
ವಿದ್ಯುತ್ /ನೀರಾವರಿ /ಕುಡಿಯುವ ನೀರಿನ ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದೆಂದು ಈಗಾಗಲೇ ತಿಳಿಸಲಾಗಿದೆ. 
ಆದುದರಿಂದ ಪ್ರಸ್ತಾವನೆಯನ್ನು ಸರ್ಕಾರದ ಮಟ್ಟದಲ್ಲಿ ಪರಿಶೀಲಿಸಿದ್ದು, ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 116 ಎನ್‌ಸಿಇ 2012 , ಬೆಂಗಳೂರು, ದಿನಾಂಕ: 08 .01.2013. 
ಮೆ :: ಪಾವನ ಗಂಗಾ ಪವರ್‌ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ರಾಯಚೂರು ತಾಲ್ಲೂಕಿನ ಗಿರಿಜಾಪುರ ಗ್ರಾಮದ ಬಳಿ ಕೃಷ್ಣಾ ನದಿಗೆ ಅಡ್ಡಲಾಗಿ 
4.00 ಮೆ . ವ್ಯಾ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆ ಮಂಜೂರಾತಿಗೆ ಸಂಬಂಧಿಸಿದಂತೆ ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 272 ಎನ್‌ಸಿಇ 2009 
ದಿನಾಂಕ: 15.12.2009 ಮತ್ತು ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 136 ಎನ್‌ಸಿಇ 2011 ದಿನಾಂಕ: 21.3.2011 ಹಾಗೂ ಈ ಸಂ : 
ಒಡಂಬಡಿಕೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎ . ಎ.ಚಪ್ಪರಬಂದ್ 
PR.978 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
Sc25 

ಇಂಧನ ಇಲಾಖೆ, 

ಇಂಧನ ಸಚಿವಾಲಯ 
ವಿಷಯ : ಮೆ : ಶ್ರೀ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತದ ಗುತ್ತಿಗೆದಾರರಾದ ಮೆ :: ಜಿಎಮ್ಆರ್ ಇಂಡಸ್ಟ್ರೀಸ್ 

ಲಿಮಿಟೆಡ್ ಕಂಪನಿಯ ಹೆಸರನ್ನು ಮೆ : ಪ್ಯಾರೀಸ್ ಶುಗರ್ ಇಂಡಸ್ಟ್ರೀಸ್ ಲಿಮಿಟೆಡ್ ಎಂದು ಬದಲಾಯಿಸುವ ಕುರಿತು 
ಹಾಗೂ ಸಹ -ವಿದ್ಯುತ್ ಘಟಕದ ಹಾಲಿ ಇರುವ 12 ಮೆ . ವ್ಯಾ . (ಗ್ರಾಸ್ ) ಸಾಮರ್ಥ್ಯವನ್ನು 13 ಮೆ . ವ್ಯಾ . (ಗ್ರಾಸ್ ) 

ಸಾಮರ್ಥ್ಯಕ್ಕೆ ಹೆಚ್ಚಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಪತ್ರ ಸಂಖ್ಯೆ : ಡಿಇ 41 ಎನ್‌ಸಿಇ 1999 ದಿನಾಂಕ: 13 .1.2000. 

2 . ಸರ್ಕಾರಿ ಪತ್ರ ಸಂಖ್ಯೆ : ಇಂಇ 186 ಎನ್‌ಸಿಇ 2002 ದಿನಾಂಕ: 25.10.2002 . 
3. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ , ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ: 

ಕೆಆರ್‌ಇಡಿಎಲ್‌ /04/ಎಫ್ 38/ ಜಿಎಮ್ಆ ರ್ /2012 - 13 /2732 ದಿನಾಂಕ: 17 .10.2012 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 


೧೮೪೧ 


ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರದಲ್ಲಿ ಮೆ :: ಶ್ರೀ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ ಇವರಿಗೆ ಬೆಳಗಾವಿ ಜಿಲ್ಲೆಯ 
ರಾಮದುರ್ಗ ತಾಲ್ಲೂಕಿನಲ್ಲಿ 11 ಮೆಗಾ ವ್ಯಾಟ್ ( ಗ್ರಾಸ್) ಹಾಗೂ 7.5 ಮೆ . ವ್ಯಾ . ( ಎಕ್ಸ್ಪೋರ್ಟಬಲ್) ಸಾಮರ್ಥ್ಯದ ಸಹ -ವಿದ್ಯುತ್ ಯೋಜನೆಯ 
ಘಟಕವನ್ನು ಸ್ಥಾಪಿಸಲು ನಿರಾಕ್ಷೇಪಣೆಯನ್ನು ನೀಡಲಾಗಿತ್ತು. ಸದರಿ ಯೋಜನೆಯ ಸಾಮರ್ಥ್ಯವನ್ನು 11 ಮೆ . ವ್ಯಾ . ನಿಂದ 12 ಮೆ . ವ್ಯಾ . ( ಗ್ರಾಸ್) 7.5 ಮೆ . ವ್ಯಾ 
( ಎಕ್ಸ್ಪೋರ್ಟಬಲ್) ಸಾಮರ್ಥ್ಯಕ್ಕೆ ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ರ ಪತ್ರದಲ್ಲಿ ಹೆಚ್ಚಿಸಿ ಆದೇಶಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರ ಪತ್ರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ 
ರವರು ಮೆ :: ಶ್ರೀ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ ರವರಿಂದ ಕಾರ್ಖಾನೆಯನ್ನು 25 ವರ್ಷಗಳ ಕಾಲಾವಧಿಗೆ ಗುತ್ತಿಗೆ ಪಡೆದಿರುವ ಮೆ :: 
ಜಿಎಮ್ಆರ್ ಇಂಡಸ್ಟ್ರೀಸ್ ಲಿಮಿಟೆಡ್ ರವರು ತಮ್ಮ ಕಂಪನಿಯ ಹೆಸರನ್ನು ಮೆ : ಪ್ಯಾರೀಸ್ ಶುಗರ್ ಇಂಡಸ್ಟ್ರೀಸ್ ಲಿಮಿಟೆಡ್ ಎಂದು ಭಾರತ ಸರ್ಕಾರದ 
ಕಾರ್ಪೋರೇಟ್ ವ್ಯವಹಾರಗಳ ಸಚಿವಾಲಯದ ಕಂಪನಿ ಗುರುತಿನ ಸಂಖ್ಯೆ L2810OKA1986PLCO49077 ರಂತೆ ಬಲಾಯಿಸಿಕೊಂಡಿರುವುದರಿಂದ 
ಕಂಪನಿಯ ಹೆಸರನ್ನು ಮೆ : ಪ್ಯಾರೀಸ್ ಶುಗರ್ ಇಂಡಸ್ಟ್ರೀಸ್ ಲಿಮಿಟೆಡ್ ಎಂದು ಬದಲಾಯಿಸಲು ಹಾಗೂ ಸಹ -ವಿದ್ಯುತ್ ಯೋಜನೆಯ ಘಟಕದ 
ಸಾಮರ್ಥ್ಯವನ್ನು ಹಾಲಿ ಇರುವ 12 ಮೆ . ವ್ಯಾ . ( ಗ್ರಾಸ್) ನಿಂದ 13 ಮೆ . ವ್ಯಾ . ( ಗ್ರಾಸ್) ಸಾಮರ್ಥ್ಯಕ್ಕೆ ಹೆಚ್ಚಿಸಲು ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು 
ಸಲ್ಲಿಸಿರುತ್ತಾರೆ. 

ಈ ಪ್ರಸ್ತಾವನೆಯನ್ನು ಸರ್ಕಾರದ ಮಟ್ಟದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 327 ಎನ್‌ಸಿಇ 2012, ಬೆಂಗಳೂರು, ದಿನಾಂಕ: 24. 01.2013. 
ಮೆ :: ಜಿಎಮ್ಆರ್ ಇಂಡಸ್ಟ್ರೀಸ್ ಲಿಮಿಟೆಡ್ ಕಂಪನಿಯ ಹೆಸರನ್ನು ಮೆ :: ಪ್ಯಾರೀಸ್ ಶುಗರ್ ಇಂಡಸ್ಟ್ರೀಸ್ ಲಿಮಿಟೆಡ್ ಎಂದು ಬದಲಾಯಿಸಲು 
ಅನುಮೋದನೆ ನೀಡಿದೆ ಹಾಗೂ ಸದರಿ ಕಂಪನಿಯು ಗುತ್ತಿಗೆ ಪಡೆದಿರುವ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲ್ಲೂಕಿನಲ್ಲಿನ 12 ಮೆ . ವ್ಯಾ . ( ಗ್ರಾಸ್ ) 7.5 
ಮೆ . ವ್ಯಾ . ( ಎಕ್ಸ್ಪೋರ್ಟಬಲ್) ಸಾಮರ್ಥ್ಯದ ಸಹ - ವಿದ್ಯುತ್ ಘಟಕದ ಹಾಲಿ ಇರುವ 12 ಮೆ . ವ್ಯಾ . ( ಗ್ರಾಸ್) ಸಾಮರ್ಥ್ಯವನ್ನು 13 ಮೆ . ವ್ಯಾ . (ಗ್ರಾಸ್) 
ಸಾಮರ್ಥ್ಯಕ್ಕೆ ಹೆಚ್ಚಿಸಲಾಗಿದೆ. ಹಾಲಿ ಇರುವ 7.5 ಮೆ . ವ್ಯಾ . ( ಎಕ್ಸ್ಪೋರ್ಟಬಲ್) ಸಾಮರ್ಥ್ಯವು ಮುಂದುವರೆಯುತ್ತದೆ, ಉಳಿದಂತೆ ಯಾವುದೇ ಬದಲಾವಣೆ 
ಇರುವುದಿಲ್ಲ. 
ಈ ಆದೇಶವನ್ನು ರದ್ದು ಪಡಿಸುವ / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ . ಎ . ಚಪ್ಪರಬಂದ್ 
PR.980 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
Sc25 

ಇಂಧನ ಇಲಾಖೆ, 

ಇಂಧನ ಸಚಿವಾಲಯ 
ವಿಷಯ : ಮೆ : ಪರ್ಪಿಕಲಾ ಪವರ್ ಪ್ರೈವೇಟ್ ಲಿಮಿಟೆಡ್ ಮತ್ತಿತರರು ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಿರುವ ರಿಟ್ ಅರ್ಜಿ 
ಸಂಖ್ಯೆ: 40784 - 40789 /2010ಕ್ಕೆ ಸಂಬಂಧಿಸಿದಂತೆ ಕಿರು ಜಲ ವಿದ್ಯುತ್ ಯೋಜನೆಗಳ ಕಾಲಾವಕಾಶ ವಿಸ್ತರಣೆ ಬಗ್ಗೆ. 

ರಿ ಆದೇಶಗಳ ಸಂಖ್ಯೆ ಡಿಇ 28 ಎನ್‌ಸಿಇ 96 ( 8) ದಿನಾಂಕ 24.7.1996 , ಸಂಖ್ಯೆ : ಡಿಇ 173 ಎನ್‌ಸಿಇ 2000 
ದಿನಾಂಕ 11.12.2001 ಮತ್ತು ಸಂಖ್ಯೆ: ಇಎನ್ 438 ಎನ್‌ಸಿಇ 2007 ದಿನಾಂಕ 04.1.2008, 
2 . ಸರ್ಕಾರಿ ಆದೇಶಗಳ ಸಂಖ್ಯೆ ಡಿಇ 28 ಎನ್‌ಸಿಇ 96 (19) ದಿನಾಂಕ 24 .7.1996 , ಸಂಖ್ಯೆ : ಡಿಇ 209 ಎನ್‌ಸಿಇ 2002 

ದಿನಾಂಕ 18.05 .2004 ಮತ್ತು ಸಂಖ್ಯೆ : ಇಎನ್ 438 ಎನ್‌ಸಿಇ 2007 ದಿನಾಂಕ 04 .1. 2008. 
3. ಸರ್ಕಾರಿ ಆದೇಶಗಳ ಸಂಖ್ಯೆ ಡಿಇ 109 ಎನ್‌ಸಿಇ 2000 (1) ದಿನಾಂಕ 12.1.2001 ಮತ್ತು ಸಂಖ್ಯೆ: ಇಎನ್ 438 

ಎನ್‌ಸಿಇ 2007 ದಿನಾಂಕ 04.1.2008. 
ಸರ್ಕಾರಿ ಆದೇಶಗಳ ಸಂಖ್ಯೆ ಡಿಇ 109 ಎನ್‌ಸಿಇ 2000 ( 5) ದಿನಾಂಕ 12 .1. 2001 ಮತ್ತು ಸಂಖ್ಯೆ: ಇಎನ್ 438 

ಎನ್‌ಸಿಇ 2007 ದಿನಾಂಕ 04.1.2008. 
5. ಸರ್ಕಾರಿ ಆದೇಶಗಳ ಸಂಖ್ಯೆ ಡಿಇ 28 ಎನ್‌ಸಿಇ 96 ( 21) ದಿನಾಂಕ 24.7.1996, ಸಂಖ್ಯೆ: ಡಿಇ 210 ಎನ್‌ಸಿಇ 2002 

ದಿನಾಂಕ 01 .04.2005 , ಸಂಖ್ಯೆ : ಇಎನ್ 32 ಎನ್‌ಸಿಇ 2007 ದಿನಾಂಕ 27. 03.2007 ಮತ್ತು ಸಂಖ್ಯೆ: ಇಎನ್ 14 

ಎನ್‌ಸಿಇ 2008 ದಿನಾಂಕ 22 .1.2008 . 
6. ಸರ್ಕಾರಿ ಆದೇಶಗಳ ಸಂಖ್ಯೆ ಡಿಇ 132 ಎನ್‌ಸಿಇ 97 ದಿನಾಂಕ 20.4 .1999 , ಸಂಖ್ಯೆ ಇಎನ್ 25 ಎನ್‌ಸಿಇ 2007 

ದಿನಾಂಕ 27.3.2007 ಮತ್ತು ಸಂಖ್ಯೆ: ಇಎನ್ 13 ಎನ್‌ಸಿಇ 2008 ದಿನಾಂಕ 22 .1.2008. 

ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶ ದಿನಾಂಕ: 19.1.2011 . 
8. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ, ವ್ಯವಸ್ಥಾಪಕ ನಿರ್ದೇಶಕರ ಪತ್ರಗಳ ಸಂಖ್ಯೆ: 

KRED /06/SH-32/ Parpikala MHS/ 4473 ದಿನಾಂಕ: 28 /29 .11.2011, KRED/06 /SH- 33 / Harthuhole MHS /4474 
ದಿನಾಂಕ: 28 /29.11. 2011 , KRED /06 /SH-60/ Kempuhole Gundia MHS/4476 ದಿನಾಂಕ: 28 /29 .11.2011 , 
KRED / 06 /SH-63/ Elaneeru MHS /4477 ದಿನಾಂಕ: 28 /29.11 .2011, KRED/ 06/ SH-36/Balayantrahole 
MHS/4472 ದಿನಾಂಕ: 28 /29.11. 2011, ಮತ್ತು KRED /06/SH-48/Subramanya MHS/4475 ದಿನಾಂಕ: 

28 /29.11 .2011 . 
9. ಮೆ : ಪರ್ಪಿಕಲಾ ಪವರ್ ಪ್ರೈವೇಟ್ ಲಿಮಿಟೆಡ್ ರವರು ಮಾನ್ಯ ಮುಖ್ಯಮಂತ್ರಿಯವರಿಗೆ ಸಲ್ಲಿಸಿರುವ ದಿನಾಂಕ 

13.9 .2012ರ ಮನವಿ. 


೧೮೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 


ಭಾಗ ೧ 


ಪ್ರಸ್ತಾವನೆ : 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ದಿನಾಂಕ 24.7.96ರ ಸರ್ಕಾರಿ ಆದೇಶದಲ್ಲಿ : ಗ್ಲೋಬಲ್ ಕ್ಯಾಪಿಟಲ್ ಆಂಡ್ ಇನ್ವೆಸ್ಟ್ಮೆಂಟ್ಸ್ ಕಂಪನಿಗೆ 
( ಈಗಿನ ಮೆ : ಪರ್ಪಿಕಲಾ ಪವರ್ ಪ್ರೈವೇಟ್ ಲಿಮಿಟೆಡ್) ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲ್ಲೂಕಿನ ಪರ್ಪಿಕಲಾ ಗ್ರಾಮದ ಬಳಿ ಶಿಶಿಲಾ ಹೊಳೆಗೆ 
ಅಡ್ಡಲಾಗಿ 6.5 ಮೆ . ವ್ಯಾ . ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡಲಾಗಿತ್ತು. ಈ ಸಾಮರ್ಥ್ಯವನ್ನು ದಿನಾಂಕ 11.12 .2001ರ 
ಸರ್ಕಾರಿ ಆದೇಶದಲ್ಲಿ 6.5 ಮೆ . ವ್ಯಾ . ನಿಂದ 9.00 ಮೆ . ವ್ಯಾ ಸಾಮರ್ಥ್ಯಕ್ಕೆ ಹೆಚ್ಚಿಸಲಾಗಿತ್ತು. ಸದರಿ ಯೋಜನೆಯ ಅನುಷ್ಠಾನಕ್ಕೆ ಕಾಲಾವಕಾಶವನ್ನು ಕಾಲಕಾಲಕ್ಕೆ 
ವಿಸ್ತರಿಸುತ್ತಾ ಬರಲಾಗಿದ್ದು, ಅಂತಿಮವಾಗಿ ದಿನಾಂಕ 04.1.2008ರ ಆದೇಶದಲ್ಲಿ ಈ ಕಾಲಾವಕಾಶವನ್ನು ದಿನಾಂಕ 24.08.2011ರವರೆಗೆ ವಿಸ್ತರಿಸಲಾಗಿತ್ತು , 
ಪ್ರಸ್ತುತ ಈ ಕಾಲಾವಧಿಯು ಮುಕ್ತಾಯಗೊಂಡಿರುತ್ತದೆ . 

ಮೇಲೆ ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ದಿನಾಂಕ 24.7.1996ರ ಸರ್ಕಾರಿ ಆದೇಶದಲ್ಲಿ ಮೆ : ಜಿ.ಎಸ್. ಎಂಟರ್‌ಪ್ರೈಸಸ್ ಕಂಪನಿಗೆ ( ಈಗಿನ ಮೆ 
ಪಷಗಿರಿ ಪವರ್ ಪ್ರೈವೇಟ್ ಲಿಮಿಟೆಡ್) ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲ್ಲೂಕಿನ ಮಲ್ಲಹಳ್ಳಿ ಗ್ರಾಮದ ಬಳಿ ಕುಮಾರಧಾರ ನದಿಗೆ ಅಡ್ಡಲಾಗಿ 
4.00 ಮೆ . ವ್ಯಾ . ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡಲಾಗಿತ್ತು. ಈ ಸಾಮರ್ಥ್ಯವನ್ನು ದಿನಾಂಕ 18.5.2004ರ ಸರ್ಕಾರಿ 
ಆದೇಶದಲ್ಲಿ 4.00 ಮೆ . ವ್ಯಾ . ನಿಂದ 19.5 ಮೆ . ವ್ಯಾ ಸಾಮರ್ಥ್ಯಕ್ಕೆ ಹೆಚ್ಚಿಸಲಾಗಿತ್ತು . ಸದರಿ ಯೋಜನೆಯ ಅನುಷ್ಠಾನಕ್ಕೆ ಕಾಲಾವಕಾಶವನ್ನು ಕಾಲಕಾಲಕ್ಕೆ 
ವಿಸ್ತರಿಸುತ್ತಾ ಬರಲಾಗಿದ್ದು, ಅಂತಿಮವಾಗಿ ದಿನಾಂಕ 04.1.2008ರ ಆದೇಶದಲ್ಲಿ ಈ ಕಾಲಾವಕಾಶವನ್ನು ದಿನಾಂಕ 20.02.2011ರವರೆಗೆ ವಿಸ್ತರಿಸಲಾಗಿತ್ತು, 
ಪ್ರಸ್ತುತ ಈ ಕಾಲಾವಧಿಯು ಮುಕ್ತಾಯಗೊಂಡಿರುತ್ತದೆ.. 

ಮೇಲೆ ಕ್ರಮ ಸಂಖ್ಯೆ ( 3) ರಲ್ಲಿ ಓದಲಾದ ದಿನಾಂಕ 12 .01.2001ರ ಸರ್ಕಾರಿ ಆದೇಶದಲ್ಲಿ ಮೆ : ದಕ್ಷಿಣ ಕನ್ನಡ ಪವರ್ ಪ್ರೈವೇಟ್ ಲಿಮಿಟೆಡ್ 
ಕಂಪನಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಕಲೇಶಪುರ ಹಾಗೂ ಪುತ್ತೂರು ತಾಲ್ಲೂಕಿನ ಕೆಂಪುಹೊಳೆಗೆ ಅಡ್ಡಲಾಗಿ 24 .00 ಮೆ . ವ್ಯಾ . ಸಾಮರ್ಥ್ಯದ ಕಿರು ಜಲ 

ನ್ನು ಹಂಚಿಕೆ ಮಾಡಲಾಗಿತ್ತು. ಈ ಯೋಜನೆಯ ಅನುಷ್ಠಾನಕ್ಕೆ ಕಾಲಾವಕಾಶವನ್ನು ಕಾಲಕಾಲಕ್ಕೆ ವಿಸ್ತರಿಸುತ್ತಾ ಬರಲಾಗಿದ್ದು 
ಅಂತಿಮವಾಗಿ ದಿನಾಂಕ 04.1.2008ರ ಆದೇಶದಲ್ಲಿ ಈ ಕಾಲಾವಕಾಶವನ್ನು ದಿನಾಂಕ 03.03.2011ರವರೆಗೆ ವಿಸ್ತರಿಸಲಾಗಿತ್ತು, ಪ್ರಸ್ತುತ ಈ ಕಾಲಾವಧಿಯು 
ಮುಕ್ತಾಯಗೊಂಡಿರುತ್ತದೆ. 

ಮೇಲೆ ಕ್ರಮ ಸಂಖ್ಯೆ ( 4) ರಲ್ಲಿ ಓದಲಾದ ದಿನಾಂಕ 12.01.2001ರ ಸರ್ಕಾರಿ ಆದೇಶದಲ್ಲಿ ಮೆ : ಜಿ.ಸಿ.ಐ . ಪವರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ 
ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲ್ಲೂಕಿನ ನೇತ್ರಾವತಿ ಹೊಳೆಗೆ ಅಡ್ಡಲಾಗಿ 2.00 ಮೆ . ವ್ಯಾ . ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ 
ಮಾಡಲಾಗಿತ್ತು. ಈ ಯೋಜನೆಯ ಅನುಷ್ಠಾನಕ್ಕೆ ಕಾಲಾವಕಾಶವನ್ನು ಕಾಲಕಾಲಕ್ಕೆ ವಿಸ್ತರಿಸುತ್ತಾ ಬರಲಾಗಿದ್ದು, ಅಂತಿಮವಾಗಿ ದಿನಾಂಕ 04.1. 2008ರ 
ಆದೇಶದಲ್ಲಿ ಈ ಕಾಲಾವಕಾಶವನ್ನು ದಿನಾಂಕ 03. 03.2011ರವರೆಗೆ ವಿಸ್ತರಿಸಲಾಗಿತ್ತು , ಪ್ರಸ್ತುತ ಈ ಕಾಲಾವಧಿಯು ಮುಕ್ತಾಯಗೊಂಡಿರುತ್ತದೆ. 

ಮೇಲೆ ಕ್ರಮ ಸಂಖ್ಯೆ ( 5) ರಲ್ಲಿ ಓದಲಾದ ದಿನಾಂಕ 24 .7.1996ರ ಸರ್ಕಾರಿ ಆದೇಶದಲ್ಲಿ ಮೆ : ಗ್ಲೋಬಲ್ ಇಂಡಸ್ಟ್ರೀಸ್ ಕಂಪನಿಗೆ ( ಈಗಿನ ಮೆ : 
ಕೊಡಗು ಪವರ್ ಪ್ರೈವೇಟ್ ಲಿಮಿಟೆಡ್) ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲ್ಲೂಕಿನ ಚೆಲುವಳ್ಳಿ ಗ್ರಾಮದ ಬಳಿ ಮಲ್ಲಹಳ್ಳಿ ಫಾಲ್ಸ್‌ಗೆ ಅಡ್ಡಲಾಗಿ 3.00 
ಮೆ . ವ್ಯಾ . ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡಲಾಗಿತ್ತು. ಈ ಸಾಮರ್ಥ್ಯವನ್ನು ದಿನಾಂಕ 01.4.2005ರ ಸರ್ಕಾರಿ 
ಆದೇಶದಲ್ಲಿ 3.00 ಮೆ . ವ್ಯಾ . ನಿಂದ 6. 00 ಮೆ . ವ್ಯಾ ಸಾಮರ್ಥ್ಯಕ್ಕೆ ಹೆಚ್ಚಿಸಲಾಗಿತ್ತು. ದಿನಾಂಕ 27.3.2007ರ ಆದೇಶದಲ್ಲಿ ಈ ಯೋಜನೆ ಹಂಚಿಕೆಯನ್ನು ರದ್ದು 
ಮಾಡಲಾಗಿತ್ತು. ತದನಂತರ ದಿನಾಂಕ 22.1.2008ರ ಆದೇಶದಲ್ಲಿ ರದ್ದತಿ ಆದೇಶವನ್ನು ಹಿಂಪಡೆದು ಯೋಜನೆಯ ಅನುಷ್ಠಾನಕ್ಕೆ ಕಾಲಾವಕಾಶವನ್ನು ಆದೇಶ 
ಹೊರಡಿಸಿದ ದಿನಾಂಕದಿಂದ ಮುಂದಿನ 36 ತಿಂಗಳುಗಳ ಅವಧಿಗೆ ವಿಸ್ತರಿಸಲಾಗಿತ್ತು. ಪ್ರಸ್ತುತ ಈ ಕಾಲಾವಧಿಯು ಮುಕ್ತಾಯಗೊಂಡಿರುತ್ತದೆ. 

ಮೇಲೆ ಕ್ರಮ ಸಂಖ್ಯೆ ( 6) ರಲ್ಲಿ ಓದಲಾದ ದಿನಾಂಕ 20.4.1999 ರ ಸರ್ಕಾರಿ ಆದೇಶದಲ್ಲಿ ಮೆ : ಏಷಿಯಾ ಫೆಸಿಫಿಕ್ ಇಂಡಸ್ಟ್ರೀಸ್ ಲಿಮಿಟೆಡ್ 
ಕಂಪನಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯಾ ತಾಲ್ಲೂಕಿನ ಸುಬ್ರಹ್ಮಣ್ಯ ಗ್ರಾಮದ ಬಳಿ ಸುಬ್ರಹ್ಮಣ್ಯ ಹೊಳೆಗೆ ಅಡ್ಡಲಾಗಿ 0.5 ಮೆ . ವ್ಯಾ . ಸಾಮರ್ಥ್ಯದ ಕಿರು ಜಲ 
ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡಲಾಗಿತ್ತು. ದಿನಾಂಕ 27 .3.2007ರ ಆದೇಶದಲ್ಲಿ ಈ ಯೋಜನೆ ಹಂಚಿಕೆಯನ್ನು ರದ್ದು ಮಾಡಲಾಗಿತ್ತು. 
ತದನಂತರ ದಿನಾಂಕ 22.1. 2008ರ ಆದೇಶದಲ್ಲಿ ರದ್ದತಿ ಆದೇಶವನ್ನು ಹಿಂಪಡೆದು ಯೋಜನೆಯ ಅನುಷ್ಠಾನಕ್ಕೆ ಕಾಲಾವಕಾಶವನ್ನು ಆದೇಶ ಹೊರಡಿಸಿದ 
ದಿನಾಂಕದಿಂದ ಮುಂದಿನ 36 ತಿಂಗಳುಗಳ ಅವಧಿಗೆ ವಿಸ್ತರಿಸಲಾಗಿತ್ತು. ಪ್ರಸ್ತುತ ಈ ಕಾಲಾವಧಿಯು ಮುಕ್ತಾಯಗೊಂಡಿರುತ್ತದೆ.. 
ಈ ಮೇಲ್ಕಂಡ ಆರು ಕಂಪನಿಗಳು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಂಖ್ಯೆ 40784 -89 /2010ನ್ನು ದಾಖಲಿಸಿ, ತಮ 
ಕಂಪನಿಗೆ ಹಂಚಿಕೆಯಾಗಿರವ ಯೋಜನೆಗಳ ಅನುಷ್ಠಾನಕ್ಕೆ ಕಾಲಾವಕಾಶವನ್ನು ವಿಸ್ತರಿಸುವಂತೆ ದಿನಾಂಕ 30 .6. 2010ರಂದು ನೀಡಿರುವ ಮನವಿಯನ್ನು 
ಪರಿಗಣಿಸುವಂತೆ ಕೋರಿಕೆಯನ್ನು ಸಲ್ಲಿಸಿದ್ದರು. ರಾಜ್ಯ ಉಚ್ಚ ನ್ಯಾಯಾಲಯವು ಮೇಲೆ ( 7)ರಲ್ಲಿ ಓದಲಾದ ದಿನಾಂಕ 19.1.2011ರಂದು ನೀಡಿರುವ 
ತೀರ್ಪಿನಲ್ಲಿ ಅರ್ಜಿದಾರರು ಈ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಉಂಟಾಗಿರುವ ತೊಂದರೆಗಳನ್ನು ವಿವರಿಸಿದ್ದು, ಇದನ್ನು ಪರಿಗಣಿಸಿ 
ಸೂಕ್ತ ನಿರ್ಣಯವನ್ನು ಕೈಗೊಳ್ಳುವಂತೆ ಸೂಚಿಸಿದೆ. 

ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ, ಯೋಜನೆಯನ್ನು ಅನುಷ್ಠಾನಗೊಳಿಸಲು ಕಾಲಾವಕಾಶವನ್ನು ವಿಸ್ತರಿಸುವಂತೆ ಅಭಿವೃದ್ಧಿದಾರರು 
ಸರ್ಕಾರಕ್ಕೆ ನೀಡಿರುವ ಮನವಿಗಳನ್ನು ಪರಿಶೀಲಿಸಿ, ದಿನಾಂಕ 14.6.2011ರ ಹಿಂಬರಹದಲ್ಲಿ ಯೋಜನೆಯ ಪ್ರಗತಿಯ ಬಗ್ಗೆ ಪೂರಕ ದಾಖಲೆಗಳೊಂದಿಗೆ 
ಉತ್ತರವನ್ನು ದಿನಾಂಕ 30. 6.2011ರೊಳಗಾಗಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ, ಬೆಂಗಳೂರು ಇವರಿಗೆ ಸಲ್ಲಿಸಿ, ಸರ್ಕಾರಕ್ಕೆ 
ಮಾಹಿತಿ ನೀಡುವಂತೆ ಅಭಿವೃದ್ಧಿದಾರಿಗೆ ಸೂಚಿಸಲಾಗಿತ್ತು. 

ಮೇಲೆ ಕ್ರಮ ಸಂಖ್ಯೆ (8) ರಲ್ಲಿ ಓದಲಾದ ಪತ್ರಗಳಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ, ವ್ಯವಸ್ಥಾಪಕ 
ನಿರ್ದೇಶಕರು ಅಭಿವೃದ್ಧಿದಾರರು ಯೋಜನೆಗಳ ಕುರಿತಂತೆ ಕೈಗೊಂಡಿರುವ ಪ್ರಗತಿಯ ಬಗ್ಗೆ ಸರ್ಕಾರಕ್ಕೆ ವರದಿಯನ್ನು ನೀಡಿರುತ್ತಾರೆ. ಸದರಿ ವರದಿಯನ್ನು 
ಪರಿಶೀಲಿಸಲಾಗಿ ಕೆಲವು ಪ್ರಕರಣಗಳಲ್ಲಿ ಜಮೀನು ಇರುವ ಸ್ಥಳಗಳಲ್ಲಿ ಜಮೀನಿನ ಮಾಲೀಕರೊಡನೆ ಒಪ್ಪಂದ ಮಾಡಿಕೊಂಡಿರುವುದು, ಕೆಲವು ಇಲಾಖೆಗಳ 
ಅನುಮೋದನೆಗಾಗಿ ಅರ್ಜಿ ಸಲ್ಲಿಸಿರುವ ಬಗ್ಗೆ ವಿವರಗಳನ್ನು ನೀಡಿರುವುದು , ಈ ಎಲ್ಲಾ ಯೋಜನೆಗಳು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಬರುವ ಹಿನ್ನೆಲೆಯಲ್ಲಿ, 
ಅರಣ್ಯ ಇಲಾಖೆಯಿಂದ ಅನುಮೋದನೆ ದೊರಕದಿರುವುದು ಕಂಡು ಬರುತ್ತದೆ. 


ಕ್ರಮ 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 

೧೮೪೩ 
ಮೆ : ಪರ್ಪಿಕಲಾ ಪವರ್ ಪ್ರೈವೇಟ್ ಲಿಮಿಟೆಡ್ ರವರು ಮಾನ್ಯ ಮುಖ್ಯಮಂತ್ರಿಯವರಿಗೆ ಸಲ್ಲಿಸಿರುವ ಮೇಲೆ ಕ್ರಮ ಸಂಖ್ಯೆ (9) ರಲ್ಲಿ ಓದಲಾದ 
ಮನವಿಯಲ್ಲಿ ಸದರಿ ಕಂಪನಿಯವರಿಗೆ ಮಂಜೂರಾಗಿರುವ ಕಿರು ಜಲ ವಿದ್ಯುತ್ ಯೋಜನೆಗಳ ಅನುಷ್ಠಾನಕ್ಕೆ ಕಾಲಾವಕಾಶವನ್ನು ವಿಸ್ತರಿಸುವಂತೆ 
ಕೋರಿರುತ್ತಾರೆ. 
ಈ ಪ್ರಸ್ತಾವನೆಯನ್ನು ಸರ್ಕಾರದ ಮಟ್ಟದಲ್ಲಿ ಪರಿಶೀಲಿಸಿ , ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 131 ಎನ್‌ಸಿಇ 2011, ಬೆಂಗಳೂರು, ದಿನಾಂಕ: 07.02.2013. 
ಮೆ : ಪರ್ಪಿಕಲಾ ಪವರ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಈ ಕೆಳಗೆ ನಮೂದಿಸಿರುವ ಕೋಷ್ಠಕದಲ್ಲಿಯ ಮತ್ತಿತರ ಐದು ಕಂಪನಿಗಳಿಗೆ ವಿವಿಧ 
ಆದೇಶಗಳಲ್ಲಿ ಮಂಜೂರಾಗಿರುವ ಕಿರು ಜಲ ವಿದ್ಯುತ್ ಯೋಜನೆ ಸಾಮರ್ಥ್ಯ ಅನುಷ್ಠಾನಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಂದ ಅನುಮತಿಯನ್ನು 
ಶೀಘ್ರವಾಗಿ ಪಡೆದು ಯೋಜನೆಯನ್ನು ಅನುಷ್ಠಾನಗೊಳಿಸತಕ್ಕದ್ದು ಮತ್ತು ಈ ಬಗ್ಗೆ ಕ್ರೆಡಲ್ ಸಂಸ್ಥೆಗೆ ಮುಚ್ಚಳಿಕೆಯನ್ನು ನೀಡತಕ್ಕದ್ದೆಂಬ ಹಾಗೂ ಯೋಜನೆ 
ಕಾಲಾವಕಾಶ ವಿಸ್ತರಣಾ ಶುಲ್ಕವನ್ನು ಪಾವತಿಸತಕ್ಕದ್ದೆಂಬ ಷರತ್ತಿಗೊಳಪಟ್ಟು ಅಂತಿಮವಾಗಿ ದಿನಾಂಕ 31.12 .2014 ರವರೆಗೆ ಕಾಲಾವಕಾಶವನ್ನು ವಿಸ್ತರಿಸಿ 
ಆದೇಶಿಸಿದೆ. 

ಯೋಜನೆಯ | ಹಿಂದಿನ ಕಾಲಾವಕಾಶ 
ಕಂಪನಿ ಹೆಸರು 

ಯೋಜನಾ ಸ್ಥಳ 
ಹಂಚಿಕೆ ಆದೇಶದ ವಿವರ 

ಸಾಮರ್ಥ್ಯ ವಿಸ್ತರಣೆಯಾದ 
ಸಂಖ್ಯೆ 

ಮೆ . ವ್ಯಾನಲ್ಲಿ ದಿನಾಂಕ 
| ಡಿಸಿ 28 ಎನ್‌ಸಿಇ 96 ( 8 ) | ಮೆ :: ಪರ್ಪಿಕಲಾ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ 9 .00 

24. 8 .2011 
ದಿ : 24.7 . 96 

ಪವರ್ ಪ್ರೈ . ಲಿ. ತಾಲ್ಲೂಕಿನ ಪರ್ಪಿಕಲಾ ಗ್ರಾಮದ ಬಳಿ 

ಶಿಶಿಲಾ ಹೊಳೆಗೆ ಅಡ್ಡಲಾಗಿ 
ಡಿಇ 28 ಎನ್‌ಸಿಇ 96 ಮೆ :: ಪಪ್ಪಗಿರಿ ಪವರ್ | ಕೊಡಗು ಜಿಲ್ಲೆಯ ಸೋಮವಾರಪೇಟೆ 19 . 5 

20 . 2 .2011 
(19) ದಿ: 24. 7.96 

ತಾಲ್ಲೂಕಿನ ಹೊರತೊಳೆ ಗ್ರಾಮದ ಬಳಿ 

ಕುಮಾರಧಾರ ನದಿಗೆ ಅಡ್ಡಲಾಗಿ 
ಡಿಇ 109 ಎನ್‌ಸಿಇ ಮೆ :: ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಹಾಗೂ ಹಾಸನ 24.00 

03 .3 .2011 
2000( 1) 

ಪವರ್ ಪ್ರೈ . ಲಿ . ಜಿಲ್ಲೆಯ ಪುತ್ತೂರು ಮತ್ತು 
ದಿ : 12 .1.2001 

ಸಕಲೇಶಪುರ 

ತಾಲ್ಲೂಕಿನ 

ಕೆಂಪುಹೊಳೆಗೆ ಗುಂಡ್ಯಾ ಅಡ್ಡಲಾಗಿ 
ಡಿಇ 109 ಎನ್‌ಸಿಇ | ಮೆ :: ಜಿ . ಸಿ . ಐ . ಪವರ್ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ 2 . 00 

02 . 3 .2011 
200೦ (5 ) ದಿ : 12 .1. 2001 

ತಾಲ್ಲೂಕಿನ ನೇತ್ರಾವತಿ ಎಳೆನೀರು 

ಹೊಳೆಗೆ ಅಡ್ಡಲಾಗಿ 
5 | ಡಿಇ 28 ಎನ್‌ಸಿಇ 96 | ಮೆ : ಕೊಡಗು ಪವರ್ ಕೊಡಗು ಜಿಲ್ಲೆಯ ವಿರಾಜಪೇಟೆ 

21.1.2011 
( 21 ) ದಿ : 24 .7 .96 ಪ್ರೈವೇಟ್ ಲಿಮಿಟೆಡ್ ತಾಲ್ಲೂಕಿನ ಚೆಲುವಳ್ಳಿ ಗ್ರಾಮದ ಬಳಿ 

ಮಲ್ಲಹಳ್ಳಿ ಫಾಲ್ಸ್‌ಗೆ ಅಡ್ಡಲಾಗಿ 
6 | ಡಿಇ 132 ಎನ್‌ಸಿಇ 97 ಮೆ : ಏಷಿಯಾ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯಾ 0.5 

22.1 .2011 
ದಿ: 20 .4 .99 

ಫೆಸಿಫಿಕ್ ಇಂಡಸ್ಟ್ರೀಸ್ | ತಾಲ್ಲೂಕಿನ ಸುಬ್ರಹ್ಮಣ್ಯ ಗ್ರಾಮದ ಬಳಿ 

ಲಿಮಿಟೆಡ್ ಸುಬ್ರಹ್ಮಣ್ಯ ಹೊಳೆಗೆ ಅಡ್ಡಲಾಗಿ 
ಸದರಿ ಆದೇಶವನ್ನು ರದ್ದು ಪಡಿಸುವ/ ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎ . ಎ . ಚಪ್ಪರಬಂದ್ 
PR.982 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
SC25 

ಇಂಧನ ಇಲಾಖೆ, 

ಇಂಧನ ಸಚಿವಾಲಯ 
ವಿಷಯ : 

ಮೆ :: ಸ್ವಾರಾ ಪವರ್ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ರವರಿಗೆ ಹಂಚಿಕೆಯಾಗಿರುವ 5.00 ಮೆ . ವ್ಯಾ . ಸಾಮರ್ಥ್ಯದ 

ಬಸವನಸ್ವಾಮಿ ಕಿರು ಜಲ ವಿದ್ಯುತ್ ಯೋಜನೆಯನ್ನು ರದ್ದುಪಡಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 306 ಎನ್‌ಸಿಇ 2005 ದಿನಾಂಕ: 14.10.2005 . 

2) ಕಾರಣ ಕೇಳುವ ನೋಟೀಸ್ ಪತ್ರ ಸಂಖ್ಯೆ : ಇಎನ್ 91 ಎನ್‌ಸಿಇ 2012 ದಿನಾಂಕ : 26.4.2012 . 
3) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ, ವ್ಯವಸ್ಥಾಪಕ ನಿರ್ದೇಶಕರ ಪತ್ರಗಳ ಸಂಖ್ಯೆ : 
KRED / 06 /SH -229 / ಬಸವನಸ್ವಾಮಿ ಕಿಜವಿಯೊ /2011 / 407 ದಿನಾಂಕ: 19 . 01 / 4.02. 2012 ಮತ್ತು ಕೆ .ಆರ್. ಇ . ಡಿ / 06 /SH 
229/ ಬಸವನಸ್ವಾಮಿ ಕಿಜವಿಯೊ / 2011/3538 ದಿನಾಂಕ: 31.12.2012 


6 . 00 


೧೮೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 


ಭಾಗ ೧ 


ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರಿ ಆದೇಶದಲ್ಲಿ ಮೆ : ಸ್ವಾರಾ ಪವರ್ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಚಿಕ್ಕಮಗಳೂರು 
ಜಿಲ್ಲೆಯ ನರಸಿಂಹರಾಜಪುರ ತಾಲ್ಲೂಕಿನ ಬನ್ನೂರು ಗ್ರಾಮದ ಬಳಿ ಭದ್ರಾ ನದಿಗೆ ಅಡ್ಡಲಾಗಿ 5 .00 ಮೆ . ವ್ಯಾ ಸಾಮರ್ಥ್ಯದ ಬಸವನ ಸ್ವಾಮಿ ಕಿರು ಜಲ 
ವಿದ್ಯುತ್ ಯೋಜನೆಯನ್ನು ಕೆಲವೊಂದು ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ಕಾರಣ ಕೇಳುವ ನೋಟೀಸಿನಲ್ಲಿ ಸದರಿ ಅಭಿವೃದ್ಧಿದಾರರು ಯೋಜನೆಯನ್ನು ಅನುಷ್ಠಾನಗೊಳಿಸುವ 
ನಿಟ್ಟಿನಲ್ಲಿ ಯಾವುದೇ ಪ್ರಗತಿಯನ್ನು ಸಾಧಿಸದಿರುವ ಹಿನ್ನೆಲೆಯಲ್ಲಿ (ಶೂನ್ಯ ಪ್ರಗತಿಯಾದ ಕಾರಣಕ್ಕಾಗಿ) ಹಂಚಿಕೆಯನ್ನು ರದ್ದು ಪಡಿಸುವಂತೆ ಕ್ರೆಡಲ್ 
ವ್ಯವಸ್ಥಾಪಕ ನಿರ್ದೇಶಕರು ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದರು. ಈ ಹಿನ್ನೆಲೆಯಲ್ಲಿ ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರಲ್ಲಿ 
ಅಭಿವೃದ್ಧಿದಾರರಿಗೆ ಹಂಚಿಕೆಯಾಗಿರುವ ಯೋಜನೆಯ ಹಂಚಿಕೆಯನ್ನು ಏಕೆ ರದ್ದು ಪಡಿಸಬಾರದೆಂಬುದಕ್ಕೆ ಸಮಾಜಾಯಿಸಿ ನೀಡುವಂತೆ ಕಾರಣ ಕೇಳುವ 
ನೋಟೀಸಿನಲ್ಲಿ ಜಾರಿಗೊಳಿಸಲಾಗಿತ್ತು. ಸದರಿ ಕಾರಣ ಕೇಳುವ ನೋಟೀಸು No such addressee at this address, Hence R /S ಎಂಬ 
ಷರಾದೊಂದಿಗೆ ವಾಪಸ್ಸು ಬಂದಿರುತ್ತದೆ . 

ಈ ಕಾರಣದಿಂದ ನೋಟೀಸಿನ ಪ್ರತಿಯನ್ನು ವ್ಯವಸ್ಥಾಪಕ ನಿರ್ದೇಶಕರು, ಕ್ರೆಡಲ್‌ರವರಿಗೆ ಕಳುಹಿಸಿ ಅಭಿವೃದ್ಧಿದಾರರ ವಿಳಾಸದಲ್ಲಿ ಬದಲಾವಣೆ 
ಇದ್ದಲ್ಲಿ ಬದಲಾಗಿರುವ ವಿಳಾಸಕ್ಕೆ. ಸದರಿ ನೋಟೀಸನ್ನು ಕಳುಹಿಸುವಂತೆ ಕೋರಲಾಗಿತ್ತು. ಅಭಿವೃದ್ಧಿದಾರರಿಗೆ ಕ್ರೆಡಲ್‌ನಿಂದ ಕಳುಹಿಸಿದ ನೋಟೀಸು 
“ Addressee left, Hence R / S ಎಂಬ ಷರಾದೊಂದಿಗೆ ಅಂಚೆ ಇಲಾಖೆಯಿಂದ ವಾಪಾಸು ಬಂದಿರುವುದಾಗಿ ಮೇಲೆ ಓದಲಾದ ಕ್ರಮ ಸಂಖ್ಯೆ (4) ರಲ್ಲಿ 
ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದವರು ವರದಿ ಮಾಡುತ್ತಾ , ರಿಜಿಸ್ಟ್ರಾರ್ ಆಫ್ ಕಂಪನಿಯವರ 
ಅಂತರ್ಜಾಲ ತಾಣದಲ್ಲಿ ಪರಿಶೀಲಿಸಲಾಗಿ ಅಭಿವೃದ್ಧಿದಾರರ ವಿಳಾಸವು ಕ್ರೆಡಲ್‌ನಲ್ಲಿ ಲಭ್ಯವಿರುವ ವಿಳಾಸದೊಂದಿಗೆ ಹೊಂದಿಕೆಯಾಗುತ್ತದೆ ಎಂದು ತಿಳಿಸುತ್ತಾ 
ಅಭಿವೃದ್ಧಿದಾರರಿಗೆ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಆಸಕ್ತಿ ಇಲ್ಲದಿರುವುದೆಂದು ತಿಳಿದು ಯೋಜನೆಯ ಹಂಚಿಕೆಯನ್ನು ರದ್ದುಗೊಳಿಸಬಹುದೆಂದು 
ಅಭಿಪ್ರಾಯ ನೀಡಿರುತ್ತಾರೆ . 
ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 91 ಎನ್‌ಸಿಇ 2012, ಬೆಂಗಳೂರು, ದಿನಾಂಕ: 11 .02.2013. 
ಮೆ :: ಸ್ವಾರಾ ಪವರ್ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಸರ್ಕಾರಿ ಆದೇಶ ಸಂಖ್ಯೆ ಇಎನ್ 306 ಎನ್‌ಸಿಇ 2005 ದಿನಾಂಕ 
14.10.2005ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ನರಸಿಂಹರಾಜಪುರ ತಾಲ್ಲೂಕಿನ ಬನ್ನೂರು ಗ್ರಾಮದ ಬಳಿ ಭದ್ರಾ ನದಿಗೆ ಅಡ್ಡಲಾಗಿ ಹಂಚಿಕೆ ಮಾಡಿರುವ 5.00 
ಮೆ . ವ್ಯಾ ಸಾಮರ್ಥ್ಯದ ಬಸವನ ಸ್ವಾಮಿ ಕಿರು ಜಲವಿದ್ಯುತ್ ಯೋಜನೆಗೆ ಸಂಬಂಧಿಸಿದ ಹಂಚಿಕೆಯ ಆದೇಶ ಮತ್ತು ಈ ಸಂಬಂಧ ಮಾಡಿಕೊಂಡಿರುವ 
ಒಡಂಬಡಿಕೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಎ. ಚಪ್ಪರಬಂದ್ 
PR .983 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC25 

ಇಂಧನ ಇಲಾಖೆ, 

ಇಂಧನ ಸಚಿವಾಲಯ 
ವಿಷಯ : ಮೆ : ಫೋನೆಟ್ ಪವರ್‌ ಪ್ರೈವೇಟ್ ಲಿಮಿಟೆಡ್ ಇವರಿಗೆ 3. 00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ 

ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ. 
ಓದಲಾಗಿದೆ: 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೆಶಕರ ಪತ್ರ ಸಂಖ್ಯೆ: 

ಕೆಡಲ್ / 06 /SH- 759/Baluru MHS/2012 /2823 ದಿನಾಂಕ: 02 .11.2012 . 

2. ದಿನಾಂಕ: 03 .11 . 2012ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೆಶಕರು 
ಮೆ : ಫೋನೆಟ್ ಪವರ್‌ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಮೈಸೂರು ಜಿಲ್ಲೆಯ ಕೆ. ಆರ್. ನಗರ ತಾಲ್ಲೂಕು, ಚೆಂಗಾ ಹಳ್ಳಿ ಗ್ರಾಮದ ಬಳಿ , ಕಾವೇರಿ ನದಿಗೆ 
ಅಡ್ಡಲಾಗಿ 3.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಬಾಳೂರು ( Baluru ) ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ 
ಪ್ರಸ್ತಾವನೆಯನ್ನು ಕಳುಹಿಸಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು. ಸದರಿ ಸಭೆಯಲ್ಲಿ ಮೆ : 
ಸ್ಟೋನೆಟ್ ಪವರ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ 3.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಬಾಳೂರು (Baluru ) ಕಿರು ಜಲ ವಿದ್ಯುತ್ ಯೋಜನೆಯನ್ನು 
ಸ್ಥಾಪಿಸಲು ಜಲಸಂಪನ್ಮೂಲ ಇಲಾಖೆಯ ಅನುಮತಿ ಪಡೆಯುವ ಷರತ್ತಿಗೊಳಪಟ್ಟು ಅನುಮತಿ ನೀಡಲು ಸಮಿತಿಯು ಶಿಫಾರಸ್ಸು ಮಾಡಿರುತ್ತದೆ. 
ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ : 

- ಸರ್ಕಾರದ ಆದೇಶ ಸಂಖ್ಯೆ: ಇಎನ್ 330 ಎನ್‌ಸಿಇ 2012 , ಬೆಂಗಳೂರು, ದಿನಾಂಕ: 11 . 02 .2013. 
ಮೆ : ಫೋನೆಟ್ ಪವರ್‌ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಮೈಸೂರು ಜಿಲ್ಲೆಯ ಕೆ. ಆರ್. ನಗರ ತಾಲ್ಲೂಕು, ಚೆಂಗಾ ಹಳ್ಳಿ ಗ್ರಾಮದ ಬಳಿ, ಕಾವೇರಿ 
ನದಿಗೆ ಅಡ್ಡಲಾಗಿ 3.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಬಾಳೂರು ( Baluru) ಕಿರು ಜಲ ವಿದ್ಯುತ್ ಯೋಜನೆಯನ್ನು ಈ ಕೆಳಗಿನ ಭೌಗೋಳಿಕ ಸ್ಥಳದಲ್ಲಿ 
ಸ್ಥಾಪಿಸಲು ಕೆಳಕಂಡ ಷರತ್ತಿಗೊಳಪಟ್ಟು ಸರ್ಕಾರದ ಅನುಮೋದನೆ ನೀಡಲಾಗಿದೆ : 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 


೧೮೪೫ 


Weir 


Latitude Longitude 
| 1230 13 ” | 76217. 9 ” 
| 1230²16 .3 ” | 7621 56 ” 


Power House 


FRL – 754 Mtr. 


TWL- 747 Mtr. 


1 ಈ ಯೋಜನೆಯನ್ನು ಆದೇಶ ಹೊರಡಿಸಿದ ದಿನಾಂಕದಿಂದ 3 ವರ್ಷದ ಅವಧಿಯೊಳಗಾಗಿ ಅನುಷ್ಠಾನಗೊಳಿಸತಕ್ಕದ್ದು . 
2 ಸದರಿ ಯೋಜನೆಯಿಂದ ಕೆಳತೊರೆ ಮತ್ತು ಮೇಲ್ಗೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 
3 ಈ ಆದೇಶ ಹೊರಡಿಸಿದ ದಿನಾಂಕದಿಂದ 45 ದಿನಗಳ ಒಳಗಾಗಿ ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 435 ಎನ್‌ಸಿಇ 2011 

ದಿನಾಂಕ : 06.1.2012 ರನ್ವಯ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದೊಂದಿಗೆ ನಿಯಮಾನುಸಾರ 
ಒಡಂಬಡಿಕೆ ಮಾಡಿಕೊಳ್ಳತಕ್ಕದ್ದು. ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಂತಾನೇ ರದ್ದಾಗುವುದು. ನಂತರ, ಕಂಪನಿಯು ಹಂಚಿಕೆಗೋಸ್ಕರ ಪುನಃ 
ಹೊಸದಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಯಾವ ಕಾರಣಕ್ಕೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತವು 
ಸ್ವೀಕರಿಸಿದ ಅರ್ಜಿ ಪರಿಷ್ಕರಣಾ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. 
ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ 
ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು ( ಡಿ. ಪಿ.ಆರ್) ಪರಿಷ್ಕರಿಸಲು ಮೆಗಾ ವ್ಯಾಟ್ ಒಂದಕ್ಕೆ ಸರ್ಕಾರದ 
ಆದೇಶಾನುಸಾರ ವಿವರವಾದ ಯೋಜನಾ ವರದಿ ಪರಿಷ್ಕರಣಾ ಶುಲ್ಕವನ್ನು ತುಂಬುವುದು. 
ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ಜಲ ಸಂಪನ್ಮೂಲ ಇಲಾಖೆ, ಅರಣ್ಯ , ಜೀವಿಶಾಸ್ತ್ರ & 
ಪರಿಸರ ಇಲಾಖೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಕರ್ನಾಟಕ ಮಾಲಿನ್ಯ 
ನಿಯಂತ್ರಣ ಮಂಡಳಿ ಮತ್ತು ಕಂದಾಯ ಇಲಾಖೆಗಳಿಂದ ಕ್ಲಿಯರೆನ್ಸ್ ಪಡೆಯತಕ್ಕದ್ದು. ಒಡಂಬಡಿಕೆ ಮಾಡಿಕೊಂಡ ಒಂದು 

ವರ್ಷದೊಳಗಾಗಿ ವಿವರವಾದ ಯೋಜನಾ ವರದಿಯನ್ನು ಸಲ್ಲಿಸತಕ್ಕದ್ದು. 
6 ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತಕ್ಕೆ ಠೇವಣಿ ಇಡುವ ಹಣವನ್ನು ವಿವರವಾದ 

ಯೋಜನಾ ವರದಿಯನ್ನು ( ಡಿಪಿಆರ್ ) ಆವಿಷ್ಕರಿಸುವುದಕ್ಕೋಸ್ಕರ ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು. 
7 ಯೋಜನಾ ಅಭಿವೃದ್ಧಿದಾರರು ಸಂಬಂಧಿಸಿದ ವಿದ್ಯುತ್ ಸರಬರಾಜು ಕಂಪನಿಯೊಂದಿಗೆ ನೀತಿ ನಿಯಮಗಳನುಸಾರ ವಿದ್ಯುತ್ ಖರೀದಿ 

ಒಡಂಬಡಿಕೆ (ಪಿಪಿಎ) ಮಾಡಿಕೊಳ್ಳತಕ್ಕದ್ದು . 
8 ಈ ಕಿರು ಜಲ ವಿದ್ಯುತ್ ಯೋಜನೆಯ ಸ್ಥಳದಲ್ಲಿ ಯಾವುದಾದರು ಸರ್ಕಾರಿ ಜಲ ವಿದ್ಯುತ್ ನೀರಾವರಿ/ಕುಡಿಯುವ ನೀರಿನ 

ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದು ಹಾಗೂ ಈ ಯೋಜನೆಗೆ ಯಾವುದಾದರೂ 

ಇತರೆ ಯೋಜನೆಗಳಿಂದ ಧಕ್ಕೆಯಾದ್ದಲ್ಲಿ ಯಾವುದೇ ಪರಿಹಾರವನ್ನು ಅಭಿವೃದ್ಧಿದಾರರು ನಿರೀಕ್ಷಿಸುವಂತಿಲ್ಲ. 
9 ಸ್ಥಳೀಯವಾಗಿ ಉದ್ಭವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ ಹೊಣೆಗಾರರಾಗಿರುತ್ತಾರೆ. 

ನಿಗಮ ನಿಯಮಿತ ಅಥವಾ ಸರ್ಕಾರದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು 
ಮುಳುಗಡೆಯಾದಲ್ಲಿ , ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ ಜವಾಬ್ದಾರರಾಗಿರುತ್ತಾರೆ. 
ವಿವರವಾದ ಯೋಜನಾ ವರದಿಯನ್ನು ಕ್ರೆಡಲ್ ಸಂಸ್ಥೆಯು ಪರಿಶೀಲಿಸಿದ ನಂತರ ಇತರ ಸಂಬಂಧಿಸಿದ ಇಲಾಖೆಗಳಿಗೆ ಡಿ. ಪಿ.ಆರ್. 

ಸಲ್ಲಿಸುವುದು ಹಾಗೂ ತದನಂತರ ತಾಂತ್ರಿಕ ಅನುಮೋದನೆಗಾಗಿ ಕ್ರೆಡಲ್‌ಗೆ ಅರ್ಜಿ ಸಲ್ಲಿಸತಕ್ಕದ್ದು. 
12 ಸರ್ಕಾರಿ ಆದೇಶ ಸಂ : ಇಎನ್ 95 ಇಬಿಎಸ್ 2009 ದಿ:29. 12.2009ರನ್ವಯ ವಿನಾಯಿತಿ ಸೌಲಭ್ಯಗಳು ಅನ್ವಯಿಸುವುದು. 
13 ಸದರಿ ಯೋಜನೆಯನ್ನು ಅಭಿವೃದ್ಧಿದಾರರು ಕಾರ್ಯಗತ (Implement) ಮಾಡದಹೊರತು, ವರ್ಗಾವಣೆ/ ಮಾರಾಟಕ್ಕೆ ಅನುಮೋದನೆ 

ನೀಡಲಾಗುವುದಿಲ್ಲ. 
14 ಸದರಿ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ 


PR.984 
SC25 


ವಿಷಯ : 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಎ . ಚಪ್ಪರಬಂದ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಇಂಧನ ಇಲಾಖೆ, 
ಇಂಧನ ಸಚಿವಾಲಯ 
ಮೆ || ಸಹಸ್ರಲಿಂಗೇಶ್ವರ ಪವರ್ ಪ್ರೈವೇಟ್ ಲಿಮಿಟೆಡ್ ಇವರ 12 .5 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ 
ಯೋಜನೆಗೆ ಕಾಲಾವಕಾಶ ವಿಸ್ತರಣೆ ಮಾಡುವ ಬಗ್ಗೆ. 
1) ಸರ್ಕಾರಿ ಆದೇಶ ಸಂಖ್ಯೆ: ಇಂಇ 253 ಎನ್‌ಸಿಇ 2004 ದಿನಾಂಕ: 13.9.2004. 
2) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 279 ಎನ್‌ಸಿಇ 2006 ದಿನಾಂಕ: 21.7.2006 . 
3) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 334 ಎನ್‌ಸಿಇ 2007 ದಿನಾಂಕ: 01.10 .2007 . 
4) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ, ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ : 
ಕೆಆರ್‌ಇಡಿ/06/SH-167/ Nekkiladi ಎಂಹೆಚ್ ಎಸ್/2012 / 42 ದಿನಾಂಕ: 04.1. 2013. 


೧೮೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 


ಭಾಗ ೧ 


ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1)ರ ಆದೇಶದಲ್ಲಿ ಮೆ|| ಸಹಸ್ರಲಿಂಗೇಶ್ವರ ಪವರ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ 
ಪುತ್ತೂರು ತಾಲ್ಲೂಕಿನ ನೆಕ್ಕಿಲಾಡಿ ಗ್ರಾಮದ ಬಳಿ ಕುಮಾರಧಾರ ನದಿಗೆ ಅಡ್ಡಲಾಗಿ 1.00 ಮೆಗಾ ವ್ಯಾಟ್ ಸಾಮರ್ಥ್ಯದ ನೆಕ್ಕಿಲಾಡಿ ಕಿರು ಜಲ ವಿದ್ಯುತ್ 
ಯೋಜನೆಯನ್ನು ಹಂಚಿಕೆ ಮಾಡಲಾಗಿತ್ತು. ನಂತರ ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ರ ಆದೇಶದಲ್ಲಿ ಸದರಿ ಕಂಪನಿಗೆ ಹಂಚಿಕೆಯಾಗಿದ್ದ 1.00 ಮೆ . ವ್ಯಾ . 
ಸಾಮರ್ಥ್ಯವನ್ನು 4 .5 ಮೆ . ವ್ಯಾಗೆ ಸಾಮರ್ಥ್ಯ ಹೆಚ್ಚಿಸಿ ಆದೇಶಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರ ಆದೇಶದಲ್ಲಿ ಸದರಿ ಕಂಪನಿಗೆ ಮಂಜೂರಾಗಿದ್ದ 4.5 ಮೆ . ವ್ಯಾ ಸಾಮರ್ಥ್ಯವನ್ನು 12 .5 ಮೆ . ವ್ಯಾಗೆ 
ಸಾಮರ್ಥ್ಯ ಹೆಚ್ಚಿಸಿ ಆದೇಶಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 4) ರ ಪತ್ರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ 
ಇವರು ಮೆ|| ಸಹಸ್ರಲಿಂಗೇಶ್ವರ ಪವರ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲ್ಲೂಕಿನ ನೆಕ್ಕಿಲಾಡಿ ಗ್ರಾಮದ ಬಳಿ 
ಕುಮಾರಧಾರ ನದಿಗೆ ಅಡ್ಡಾಲಾಗಿ ಮಂಜೂರಾಗಿರುವ 12.5 ಮೆ . ವ್ಯಾ . ಸಾಮರ್ಥ್ಯದ ನೆಕ್ಕಿಲಾಡಿ ಕಿರು ಜಲ ವಿದ್ಯುತ್ ಯೋಜನೆಯ ಅನುಷ್ಠಾನದ ನಿಟ್ಟಿನಲ್ಲಿ 
ಅಭಿವೃದ್ಧಿದಾರರು ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ಹೊರತಾಗಿ ಎಲ್ಲಾ ಇಲಾಖೆಗಳ ಸಹಮತಿಯನ್ನು ಪಡೆದಿರುವುದಾಗಿ ತಿಳಿಸುತ್ತಾ 
ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿದಾರರು ತೃಪ್ತಿಕರ ಪ್ರಗತಿ ಸಾಧಿಸಿರುವುದನ್ನು ಪರಿಗಣಿಸಿ, ಅಭಿವೃದ್ಧಿದಾರರು ಯೋಜನಾ ಅನುಷ್ಠಾನದ 
ನಿಟ್ಟಿನಲ್ಲಿ ಮಾಡಿಕೊಂಡಿರುವ ಒಡಂಬಡಿಕೆಯಂತೆ ನೀಡಿರುವ ಕಾಲವಧಿಯು ದಿನಾಂಕ 16 - 2 - 2013ಕ್ಕೆ ಮುಕ್ತಾಯಗೊಳ್ಳುವುದರಿಂದ, ನಿಗಧಿತ ಕಾಲಾವಕಾಶ 
ಶುಲ್ಕ ಪಾವತಿಸುವ ಮತ್ತು ಪ್ರತಿ ಮೆಗಾ ವ್ಯಾಟ್‌ಗೆ ರೂ 3.00 ಲಕ್ಷಗಳ ನೇರೆವೇರಿಕೆ ಖಾತರಿ ವಿಧಿಸುವ ಷರತ್ತಿಗೊಳಪಟ್ಟು ಯೋಜನೆಯ ಅನುಷ್ಠಾನಕ್ಕೆ 
ಮುಂದಿನ 2 ವರ್ಷಗಳ ಕಾಲಾವಕಾಶವನ್ನು ವಿಸ್ತರಿಸುವ ಕುರಿತು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 17 ಎನ್‌ಸಿಇ 2013 , ಬೆಂಗಳೂರು, ದಿನಾಂಕ: 19. 02 .2013. 
ಮೆಗೆ ಸಹಸ್ರಲಿಂಗೇಶ್ವರ ಪವರ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲ್ಲೂಕಿನ ನೆಕ್ಕಿಲಾಡಿ ಗ್ರಾಮದ ಬಳಿ 
ಕುಮಾರಧಾರ ನದಿಗೆ ಅಡ್ಡಾಲಾಗಿ ಮಂಜೂರಾಗಿರುವ 12 .5 ಮೆ . ವ್ಯಾ . ಸಾಮರ್ಥ್ಯದ ನೆಕ್ಕಿಲಾಡಿ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಅನುಷ್ಠಾನಗೊಳಿಸಲು 
ಕಾಲಾವಕಾಶವನ್ನು ದಿನಾಂಕ 17. 02. 2013 ರಿಂದ 16.02. 2015 ರವರೆಗೆ ಕೆಳಕಂಡ ಷರತ್ತಿಗೊಳಪಟ್ಟು ವಿಸ್ತರಿಸಲಾಗಿದೆ. 
1. ಅಭಿವೃದ್ಧಿದಾರರು ನಿಗಧಿತ ಕಾಲಾವಕಾಶ ಶುಲ್ಕವನ್ನು ಮತ್ತು ಪ್ರತಿ ಮೆಗಾ ವ್ಯಾಟ್‌ಗೆ ರೂ 3.00 ಲಕ್ಷಗಳ ನೇರೆವೇರಿಕೆ ಖಾತರಿಯನ್ನು 

( Performance Guarantee) ಕೆ. ಆರ್. ಇ . ಡಿ.ಎಲ್. ಗೆ ಪಾವತಿಸತಕ್ಕದ್ದು . 
2. ಮೇಲೆ ಓದಲಾದ (1) ರ ಹಂಚಿಕೆ ಆದೇಶದ ಇತರ ನಿಬಂಧನೆಗಳು ಯಥಾವತ್ತಾಗಿ ಮುಂದುವರೆಯುತ್ತವೆ. ವಿಶೇಷವಾಗಿ ಅರಣ್ಯ ಇಲಾಖೆಯ 

ಸಹಮತಿ ಪಡೆಯತಕ್ಕದ್ದು. 
3. ಈ ಆದೇಶವನ್ನು ರದ್ದು ಪಡಿಸುವುದು/ ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಎ. ಚಪ್ಪರಬಂದ್ 
PR.988 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC25 

ಇಂಧನ ಇಲಾಖೆ, 

ಇಂಧನ ಸಚಿವಾಲಯ 
ವಿಷಯ : ಮೆ : ವಾಸ್ಥಿ ಪವರ್ ಪ್ರಾಜೆಕ್ಟ್ ಪೈವೇಟ್ ಲಿಮಿಟೆಡ್ ರವರಿಗೆ 0.65 ಮೆ . ವ್ಯಾ . ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯ 

ಅನುಷ್ಠಾನಕ್ಕೆ ಕಾಲಾವಕಾಶ ವಿಸ್ತರಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 191 ಎನ್‌ಸಿಇ 2009 ದಿನಾಂಕ: 25 .11 . 2009 . 

2) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ, ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ: 

ಕೆಆರ್‌ಇಡಿ/06/ಎಸ್‌ಹೆಚ್ - 06 / ಗಾಜನೂರು/ 2012 /08 ದಿನಾಂಕ: 01. 01. 2013. 
ಪ್ರಸ್ತಾವನೆ: 

ರಲ್ಲಿ ಓದಲಾದ ಆದೇಶದಲ್ಲಿ ಮೆ :: ವಾಸ್ಥಿ ಪವರ್ ಪ್ರಾಜೆಕ್ಟ್ ಪೈವೇಟ್ ಲಿ., ಕಂಪನಿಗೆ ಶಿವಮೊಗ್ಗ ಜಿಲ್ಲೆಯ ಗಾಜನೂರು 
ಗ್ರಾಮದ ಬಳಿ ತುಂಗಾ ನದಿಯ ಗಾಜನೂರು ಡ್ಯಾಮಿನ ಎಡದಂಡೆ ಕಾಲುವೆಗೆ ಅಡ್ಡಲಾಗಿ 0.65 ಮೆ . ವ್ಯಾ . ಸಾಮರ್ಥ್ಯದ ಕಿರು ಜಲ ವಿದ್ಯುತ್ 
ಯೋಜನೆಯನ್ನು ಕೆಲವೊಂದು ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿತ್ತು. 

ಮೇಲೆ ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ಪತ್ರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತ 
ಇವರು ಮೆ | ವಾಸ್ಥಿ ಪವರ್ ಪ್ರಾಜೆಕ್ಟ್ ಲಿಮಿಟೆಡ್ ರವರಿಗೆ ಶಿವಮೊಗ್ಗ ಜಿಲ್ಲೆಯ ಗಾಜನೂರು ಗ್ರಾಮದ ಬಳಿ ತುಂಗಾ ನದಿಯ ಗಾಜನೂರು ಡ್ಯಾಮಿನ 
ಎಡದಂಡೆ ಕಾಲುವೆಗೆ ಅಡ್ಡಲಾಗಿ ಹಂಚಿಕೆಯಾಗಿರುವ 0.65 ಮೆ . ವ್ಯಾ . ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಗೆ ಸಂಬಂಧಿಸಿದಂತೆ ಎಲ್ಲಾ ಇಲಾಖೆಗಳ 
ಅನುಮೋದನೆಗಳನ್ನು ಪಡೆದಿರುವುದಾಗಿ ಮತ್ತು ಈಗಾಗಲೇ ಸಿವಿಲ್ ಕಾಮಗಾರಿಗಳು ಪೂರ್ಣ ಪ್ರಮಾಣದಲ್ಲಿ ಪ್ರಗತಿಯಲ್ಲಿದ್ದು , ಯೋಜನೆಯ ಅನುಷ್ಠಾನಕ್ಕೆ 
ಅಭಿವೃದ್ಧಿದಾರರು ಕೋರಿರುವ 23 ತಿಂಗಳ ಕಾಲಾವಧಿ ಶುಲ್ಕವನ್ನು ಪಾವತಿಸಿರುವುದರಿಂದ ಪ್ರತಿ ಮೆಗಾ ವ್ಯಾಟ್‌ಗೆ ರೂ 3.00 ಲಕ್ಷಗಳ ನೆರೆವೇರಿಕೆ ಖಾತರಿ 
ವಿಧಿಸುವ ಷರತ್ತಿಗೊಳಪಟ್ಟು ಕಾಲಾವಧಿ ವಿಸ್ತರಿಸಬಹುದೆಂದು ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಗಿನಂತೆ ಆದೇಶಿಸಲಾಗಿದೆ : 


ಭಾಗ ೧ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಡಿಸೆಂಬರ್ ೧೨ , ೨೦೧೩ 


೧೮೪೭ 


ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 14 ಎನ್‌ಸಿಇ 2013 , ಬೆಂಗಳೂರು, ದಿನಾಂಕ: 28.2.2013. 
ಮೆ || ವಾಸ್ಥಿ ಪವರ್ ಪ್ರಾಜೆಕ್ಟ್ ಪೈವೇಟ್ ಲಿಮಿಟೆಡ್ ಇವರಿಗೆ ಶಿವಮೊಗ್ಗ ಜಿಲ್ಲೆಯ ಗಾಜನೂರು ಗ್ರಾಮದ ಬಳಿ ತುಂಗಾ ನದಿಯ ಗಾಜನೂರು 
ಡ್ಯಾಮಿನ ಎಡದಂಡೆ ಕಾಲುವೆಗೆ ಅಡ್ಡಲಾಗಿ ಹಂಚಿಕೆಯಾಗಿರುವ 0 .65 ಮೆ . ವ್ಯಾ . ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಅನುಷ್ಠಾನಗೊಳಿಸಲು 
ದಿನಾಂಕ 08.01.2012 ರಿಂದ 07.12.2013 ರವರೆಗೆ ಕೆಳಕಂಡ ಷರತ್ತಿಗೊಳಪಟ್ಟು ಕಾಲಾವಧಿಯನ್ನು ವಿಸ್ತರಿಸಲಾಗಿದೆ. 
1. ಪ್ರತಿ ಮೆಗಾ ವ್ಯಾಟ್‌ಗೆ ರೂ 3.00 ಲಕ್ಷಗಳ ನೇರೆವೇರಿಕೆ ಖಾತರಿಯನ್ನು ( Performance Guarantee) ಕೆ.ಆರ್. ಇ. ಡಿ.ಎಲ್. ಗೆ 

ಪಾವತಿಸತಕ್ಕದ್ದು. 

ಮೇಲೆ ಓದಲಾದ (1) ರ ಹಂಚಿಕೆ ಆದೇಶದ ಇತರ ನಿಬಂಧನೆಗಳು ಯಥಾವತ್ತಾಗಿ ಮುಂದುವರೆಯುತ್ತವೆ. 
3. ಈ ಆದೇಶವನ್ನು ರದ್ದು ಪಡಿಸುವುದು/ ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಎ. ಚಪ್ಪರಬಂದ್ 
PR .990 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC25 

ಇಂಧನ ಇಲಾಖೆ, 
ಇಂಧನ ಸಚಿವಾಲಯ 
ತಿದ್ದುಪಡಿ ಸಂಖ್ಯೆ: ಇಎನ್ 129 ಎನ್‌ಸಿಇ 2012 ಬೆಂಗಳೂರು, ದಿನಾಂಕ: 01.03.2013 . 
ಮೆ : ಪಾವನಗಂಗಾ ಪವರ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ 21.5 ಮೆ . ವ್ಯಾ . ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ 
ಮಾಡಿರುವ ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 224 ಎನ್‌ಸಿಇ 2011 ದಿನಾಂಕ: 27.1.2012 ರ ಪ್ರಸ್ತಾವನೆ ಮತ್ತು ಆದೇಶ ಭಾಗದಲ್ಲಿ ಗುಲ್ಬರ್ಗಾ ಜಿಲ್ಲೆಯ 
ಶಾಪುರ ತಾಲ್ಲೂಕು ಮಾರಮ್ಮಕಲ್ ಗ್ರಾಮದ ಪ್ರದೇಶದಲ್ಲಿ ಕೃಷ್ಣಾ ನದಿಯ “ ಬಲ ದಂಡೆಗೆ ಅಡ್ಡಲಾಗಿ ” ಎಂಬುದರ ಬದಲಾಗಿ 

“ಎಡ ದಂಡೆಗೆ ಅಡ್ಡಲಾಗಿ ” 
ಎಂದು ತಿದ್ದಿಕೊಂಡು ಓದಿಕೊಳ್ಳತಕ್ಕದ್ದು. ಉಳಿದಂತೆ ಸದರಿ ಆದೇಶದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎ. ಎ. ಚಪ್ಪರಬಂದ್ 
PR. 981 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC25 

ಇಂಧನ ಇಲಾಖೆ, 


ಇಂಧನ ಸಚಿವಾಲಯ 
ವಿಷಯ : ಮೆ : ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಕಂಪನಿಯವರಿಗೆ ಹಂಚಿಕೆಯಾಗರುವ 8.00 ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ 

ಯೋಜನೆಯನ್ನು 60.00 ಮೆ . ವ್ಯಾ ಸಾಮರ್ಥ್ಯಕ್ಕೆ ಹೆಚ್ಚಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 255 ಎನ್‌ಸಿಇ 2011 ದಿನಾಂಕ: 10 .6.2011 . 

2) ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 255 ಎನ್‌ಸಿಇ 2011 ದಿನಾಂಕ: 03. 09 . 2011 . 
3) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ, ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ: 
ಕೆಆ‌ಇಡಿ/08/ TATA- 8 .00 to 6OMW - Koppal/ 2012/ 999 ದಿನಾಂಕ: 30/ 31. 03.2012 . 


4 ) ದಿನಾಂಕ 03. 11 .2012ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು . 
ಪ್ರಸ್ತಾವನೆ: 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಮೆ :: ಹನುಮಸಾಗರ ವಿಂಡ್ ಪವರ್ ಪ್ರಾಜೆಕ್ಟ್ ಕಂಪನಿಗೆ ಕೊಪ್ಪಳ ಜಿಲ್ಲೆಯ 
ಹನುಮಸಾಗರ ತಾಲ್ಲೂಕಿನ ಮಾವಿನಯಿಟಗಿ, ಬೀಳಗಿ ಮತ್ತು ಚಂದ್ರಗಿರಿ ಗ್ರಾಮಗಳಲ್ಲಿ ಮಂಜೂರಾಗಿದ್ದ 8.00 ಮೆ . ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್ 
ಯೋಜನೆಯನ್ನು ಮೆ :: ಟಾಟಾ ಪವರ್ ಕಂಪನಿ ಲಿಮಿಟೆಡ್ ರವರಿಗೆ ವರ್ಗಾವಣೆ ಮಾಡಿ ಆದೇಶಿಸಲಾಗಿತ್ತು. ಸದರಿ ಆದೇಶದ Longitude 76°59 35” 
76°2²31 ” ಇನ್ನು Longitude: 75°59 35”- 76°231 E ಎಂದು ಮೇಲೆ ಕ್ರಮ ಸಂಖ್ಯೆ ( 2) ರಲ್ಲಿ ತಿದ್ದುಪಡಿ ಮಾಡಿ ಆದೇಶಿಸಲಾಗಿತ್ತು. 

ಮೇಲೆ ಕ್ರಮ ಸಂಖ್ಯೆ ( 3) ರಲ್ಲಿ ಓದಲಾದ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೇಶಕರು ಮೆ : ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಕಂಪನಿಯವರಿಗೆ ಕೊಪ್ಪಳ ಜಿಲ್ಲೆಯ ಹನುಮಸಾಗರ ತಾಲ್ಲೂಕಿನ ಮಾವಿನಯಿಟಗಿ, ಬೀಳಗಿ ಮತ್ತು 
ಚಂದ್ರಗಿರಿ ಗ್ರಾಮಗಳಲ್ಲಿ ಮಂಜೂರಾಗಿರುವ 8.00 ಮೆ . ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯ ಸಾಮರ್ಥ್ಯವನ್ನು 60.00 ಮೆ . ವ್ಯಾ . ಸಾಮರ್ಥ್ಯಕ್ಕೆ 
ಹೆಚ್ಚಿಸುವಂತೆ ಮತ್ತು ಯೋಜನೆಯನ್ನು 2013 - 14ರೊಳಗೆ ಅನುಷ್ಠಾನಗೊಳಿಸುವ ಷರತ್ತಿನೊಂದಿಗೆ ಹಾಗೂ ಯೋಜನಾ ಪ್ರದೇಶವು ಅರಣ್ಯ ಜಮೀನಾಗಿದ್ದು, 
ಅರಣ್ಯ ಇಲಾಖೆಯ ಅನುಮತಿ ಪಡೆಯತಕ್ಕದೆಂದು ಹಾಗೂ ಉತ್ಪಾದಿಸುವ ವಿದ್ಯುತ್ತನ್ನು ಸಂಬಂಧಪಟ್ಟ ಎಸ್ಕಾಂನೊಂದಿಗೆ ಪಿಪಿಎ ಮೂಲಕ ಸರಬರಾಜು 
ಮಾಡಬೇಕೆಂಬ ಷರತ್ತು ವಿಧಿಸಲು ಸೂಚಿಸಿ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ (4 ) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯು ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಶಿಫಾರಸ್ಸು 
ಮಾಡಿರುತ್ತದೆ. ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 


೧೮೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೨, ೨೦೧೩ 


ಭಾಗ ೧ 


ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 144 ಎನ್‌ಸಿಇ 2012 , ಬೆಂಗಳೂರು, ದಿನಾಂಕ: 12.02.2013. 
ಮೆ : ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಇವರಿಗೆ ಕೊಪ್ಪಳ ಜಿಲ್ಲೆಯ ಹನುಮಸಾಗರ ತಾಲ್ಲೂಕಿನ ಮಾವಿನಯಿಟಗಿ, ಬೀಳಗಿ ಮತ್ತು 
ಚಂದ್ರಗಿರಿ ಗ್ರಾಮಗಳಲ್ಲಿ ಮಂಜೂರಾಗಿರುವ 8.00 ಮೆ . ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯ ಸಾಮರ್ಥ್ಯವನ್ನು 60.00 ಮೆ . ವ್ಯಾ . ಸಾಮರ್ಥ್ಯಕ್ಕೆ ಈ 
ಕೆಳಗಿನ ಶೆಡ್ಯೂಲ್‌ನಲ್ಲಿ ವಿವರಿಸಿರುವಂತೆ ಹಾಗೂ ಕೆಳಕಂಡ ಷರತ್ತಿಗೊಳಪಟ್ಟು ಹೆಚ್ಚಿಸಿ ಆದೇಶಿಸಿದೆ. 

Total 
Near by villages 

No . of capacity 
Enhancement 

Sanctioned 
of the proposed Geographical Area Details of the Project 

WTGs & including 

capacity in Proposed in 
area and 

rating in proposed 

MW 
District 

KW enhancement 

in MW 


MW 


8 . 00 MW 


52 MW 


60 . 00 


Mavinitage , Bilgi The proposed area consists of two plateaus 
and Chandragiri, | oriented in NW - SE and North - South direction 
Hanumasagar | and is located on the North and North -West of 
Taluk, Koppal Hanumasagar town. The external features of 
District 

the area depicts it is a open scrub and 
covered with boulders as per the SOI Map . 
The area is covered in the following 
Geographical co -oridinates : 
Latitude : 15°5211 "- 15°54²53 ” N 
Longitude : 75°59 35”- 76°231” E 
Ridge peaks : 701 , 707 & 662m AMSL. 


40 Nos, X 
1500 KW 


1 ಮೆ :: ಟಾಟಾ ಪವರ್ ಕಂಪನಿ ಲಿಮಿಟೆಡ್ ರವರು 45 ದಿನಗಳ ಒಳಗಾಗಿ ಸರ್ಕಾರಿ ಆದೇಶ ಸಂಖ್ಯೆ ಇಎನ್ 435 ಎನ್‌ಸಿಇ 2011 

ದಿನಾಂಕ 06.1.2012 ರನ್ವಯ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದೊಂದಿಗೆ ನಿಯಮಾನುಸಾರ 
ಒಡಂಬಡಿಕೆ ಮಾಡಿಕೊಳ್ಳತಕ್ಕದ್ದು . 
ಮೆ :: ಟಾಟಾ ಪವರ್ ಕಂಪನಿ ಲಿಮಿಟೆಡ್ ರವರು ಸಂಬಂಧಿಸಿದ ವಿದ್ಯುತ್ ಸರಬರಾಜು ಕಂಪನಿಯೊಂದಿಗೆ ವಿದ್ಯುತ್ ಖರೀದಿ 
ಒಡಂಬಡಿಕೆ ಮಾಡಿಕೊಳ್ಳತಕ್ಕದ್ದು. 
ಸದರಿ ಯೋಜನೆಗೆ ಅರಣ್ಯ ಇಲಾಖೆಯಿಂದ Forest Conservation Act ರಡಿಯಲ್ಲಿ ಅನುಮತಿ ಪಡೆಯತಕ್ಕದ್ದು. 
ಅಭಿವೃದ್ಧಿದಾರರು ಸಾಮರ್ಥ್ಯ ವಿಸ್ತರಣಾ ಶುಲ್ಕವನ್ನು ಕ್ರೆಡಲ್ ಸಂಸ್ಥೆಯೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುವ ಮುಂಚೆ 

ಪಾವತಿಸತಕ್ಕದ್ದು. 
5 ಸದರಿ ಯೋಜನೆಯನ್ನು 2013 - 14 ರೊಳಗಾಗಿ ಅನುಷ್ಠಾನಗೊಳಿಸತಕ್ಕದ್ದು. 
6 ಸದರಿ ಆದೇಶವನ್ನು ರದ್ದು ಪಡಿಸುವುದು/ ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎ. ಎ. ಚಪ್ಪರಬಂದ್ 
PR .986 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
Sc25 

ಇಂಧನ ಇಲಾಖೆ, 

ಇಂಧನ ಸಚಿವಾಲಯ 
ವಿಷಯ : ಮೆ :: ಸುಜ್ಞಾನ್ ಎನರ್ಜಿ ಲಿಮಿಟೆಡ್ ಕಂಪನಿಯವರಿಗೆ ಹಂಚಿಕೆಯಾಗಿರುವ 11.25 ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ 

ಯೋಜನೆಯಲ್ಲಿ 1.25 ಮೆ . ವ್ಯಾ ಸಾಮರ್ಥ್ಯವನ್ನು ಮೆ : ಐಟಿಸಿ ಲಿಮಿಟೆಡ್, ( M /s ITC Limited) ರವರಿಗೆ ವರ್ಗಾವಣೆ 

ಮಾಡುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ : ಡಿಇ 98 ಎನ್‌ಸಿಇ 2000 ದಿನಾಂಕ: 10.7 .2000 . 

2) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 172 ಎನ್‌ಸಿಇ 2011 ದಿನಾಂಕ: 17.7.2012 . 

ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ, ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ : 

KRED /08/ITC -1. 25 MW (MNK -005)-(SEL-11.25MW )/Bambargi/ 2012/ 348 ದಿನಾಂಕ : 11 . 02 .2013 
ಪ್ರಸ್ತಾವನೆ: 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಮೆ : ಸುಜ್ಞಾನ್ ಎನರ್ಜಿ ಲಿಮಿಟೆಡ್ ರವರಿಗೆ ಈ ಕೆಳಕಂಡಂತೆ 98 ಮೆ . ವ್ಯಾ . 
ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯು ಹಂಚಿಕೆಯಾಗಿತ್ತು. 


3 ) 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨ , ೨೦೧೩ 


೧೮೪೯ 


District 


Location 


MW 


Belgaum 


Chikkodi 


Hanumanahatti 


Bellary 


Sogi (South ) 


Gujanur 


Hassan 


Haradanahalli 


98 


Chitradurga 

Jogimatti-1 

18 

TOTAL 
ಈ ಸಾಮರ್ಥ್ಯದಲ್ಲಿ 53. 00 ಮೆ . ವ್ಯಾ . ಸಾಮರ್ಥ್ಯವು ಈಗಾಗಲೇ ಅನುಷ್ಠಾನಗೊಂಡಿರುತ್ತದೆ. 

ಮೇಲಿನ ಆದೇಶದಲ್ಲಿ ಸದರಿ ಕಂಪನಿಗೆ ಬೆಳಗಾವಿ ಜಿಲ್ಲೆಯ ಹನುಮನಹಟ್ಟಿ ಪ್ರದೇಶದಲ್ಲಿ ಹಂಚಿಕೆಯಾಗಿದ್ದ 26 .00 ಮೆ . ವ್ಯಾ ಪವನ ವಿದ್ಯುತ್ 
ಯೋಜನೆಯಲ್ಲಿ ಬಂಬರ್ಗಿ ಗ್ರಾಮದಲ್ಲಿ ಬರುವ 14 .75 ಮೆ . ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯ ಸ್ಥಳವು ಬೆಳಗಾವಿ ವಿಮಾನ ನಿಲ್ದಾಣದ 
ಸಮೀಪದಲ್ಲಿ ಬರುವುದರಿಂದ ಅನುಷ್ಠಾನಗೊಳಿಸಲು ಸಾಧ್ಯವಾಗದ ಕಾರಣದಿಂದ ಅಭಿವೃದ್ಧಿದಾರರ ಕೋರಿಕೆ ಮೇರೆಗೆ ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ 
ಓದಲಾದ ಸರ್ಕಾರಿ ಆದೇಶದಲ್ಲಿ ರದ್ದುಪಡಿಸಲಾಗಿದೆ. 

ಮೇಲೆ ಓದಲಾದ ( 3) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರು ಮೆ : 
ಸುಜ್ಞಾನ್ ಎನರ್ಜಿ ಲಿಮಿಟೆಡ್ ರವರಿಗೆ ಬೆಳಗಾವಿ ಜಿಲ್ಲೆಯ ಹನುಮನಹಟ್ಟಿ ಪ್ರದೇಶದಲ್ಲಿ ಹಂಚಿಕೆಯಾಗಿದ್ದ 26.00 ಮೆ . ವ್ಯಾ . ಪವನ ವಿದ್ಯುತ್ 
ಸಾಮರ್ಥ್ಯದಲ್ಲಿ 14.75 ಮೆ . ವ್ಯಾ . ಸಾಮರ್ಥ್ಯವವನ್ನು ರದ್ದುಗೊಳಿಸಿದ್ದು, ಬಾಕಿ ಉಳಿದಿರುವ 11. 25 ಮೆ . ವ್ಯಾ ಪವನ ವಿದ್ಯುತ್ ಯೋಜನೆಯಲ್ಲಿ 1.25 ಮೆ . ವ್ಯಾ . 
ಸಾಮರ್ಥ್ಯದ ಯೋಜನೆಯನ್ನು ಮೆ : ಐಟಿಸಿ ಲಿಮಿಟೆಡ್, ರವರಿಗೆ ವರ್ಗಾಯಿಸುವಂತೆ ಶಿಫಾರಸ್ಸು ಮಾಡಿರುತ್ತಾರೆ ಹಾಗೂ ಪ್ರಸ್ತುತ ಸದರಿ ಯೋಜನೆಗೆ 
ಅವಶ್ಯಕವಾದ ಭೂಮಿಯು ಖಾಸಗಿ ಜಮೀನಾಗಿದ್ದು , ಈ ಯೋಜನೆಯನ್ನು ದಿನಾಂಕ 31.03.2013ರೊಳಗೆ ಅನುಷ್ಠಾನಗೊಳಿಸಲಾಗುವುದು ಹಾಗೂ 
ಉತ್ಪಾದನೆ ಆಗುವ ವಿದ್ಯುತ್ತನ್ನು ವೀಲಿಂಗ್ ಮತ್ತು ಬ್ಯಾಂಕಿಂಗ್ ಮುಖಾಂತರ 3ನೇ ವ್ಯಕ್ತಿಗೆ ಮಾರಾಟಮಾಡಲಾಗುವುದು ಮತ್ತು ಸ್ವಂತಕ್ಕೆ ಬಳಕೆಗಾಗಿ 
ಉಪಯೋಗಿಸಿಕೊಳ್ಳಲಾಗುವುದೆಂದು ವರದಿ ಮಾಡಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 60 ಎನ್‌ಸಿಇ 2013 , ಬೆಂಗಳೂರು, ದಿನಾಂಕ: 04.03.2013. 
ಮೆ : ಸುಜ್ಞಾನ್ ಎನರ್ಜಿ ಲಿಮಿಟೆಡ್ ಕಂಪನಿಯವರಿಗೆ ಬೆಳಗಾವಿ ಜಿಲ್ಲೆಯ ಹನುಮನಹಟ್ಟಿ ಪ್ರದೇಶದಲ್ಲಿ ಮಂಜೂರಾಗಿರುವ 11 . 25 ಮೆ . ವ್ಯಾ 
ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯಲ್ಲಿ 1.25 ಮೆ . ವ್ಯಾ . ಸಾಮರ್ಥ್ಯದ ಯೋಜನೆಯನ್ನು ಮೆ :: ಐಟಿಸಿ ಲಿಮಿಟೆಡ್ ( M /s ITC Limited) ರವರಿಗೆ 
ಈ ಕೆಳಗಿನ ಶೆಡ್ಯೂಲ್‌ನಲ್ಲಿ ವಿವರಿಸಿರುವಂತೆ ಹಾಗೂ ಕೆಳಕಂಡ ಷರತ್ತಿಗೊಳಪಟ್ಟು ವರ್ಗಾಯಿಸಲಾಗಿದೆ: 

Land 

Extent of Land 
Taluk & WTG s 

Latitude, Longitude and 
Village Name 

Survey 

per WTG 
District No . 

Ridge Peaks 
Number 

( Acres) 


MW 


Bombarge 


152/ 1 . 


MNK - 05 


1 . 25 


Latitude : 15°58²45. 8 - N 


Belgaum/ | 1 . 25 
Belgaum 


152/ 3 , 


Longitude : 74°28 16 .6 - E 


152/ 4 & 


153 


ಮೆ :: ಐಟಿಸಿ ಲಿಮಿಟೆಡ್ ರವರು 45 ದಿನಗಳ ಒಳಗಾಗಿ ಸರ್ಕಾರಿ ಆದೇಶ ಸಂಖ್ಯೆ ಇಎನ್ 435 ಎನ್‌ಸಿಇ 2011 ದಿನಾಂಕ 06.1.2012 ರನ್ವಯ 

ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದೊಂದಿಗೆ ನಿಯಮಾನುಸಾರ ಒಡಂಬಡಿಕೆ ಮಾಡಿಕೊಳ್ಳತಕ್ಕದ್ದು . 
2 ಮೆ : ಐಟಿಸಿ ಲಿಮಿಟೆಡ್ ರವರು ಉತ್ಪಾದಿಸುವ ವಿದ್ಯುತ್ತನ್ನು ವೀಲಿಂಗ್ ಮತ್ತು ಬ್ಯಾಂಕಿಂಗ್ ಮೂಲಕ 3ನೇ ವ್ಯಕ್ತಿಗೆ ಮಾರಾಟಮಾಡಲು ಮತ್ತು 

ಸ್ವಂತಕ್ಕೆ ಬಳಸಿಕೊಳ್ಳಲು ಅನುಮತಿಸಿದೆ. 
3 ಸದರಿ ಯೋಜನೆಯನ್ನು ದಿನಾಂಕ 31.03. 2013ರಳಗಾಗಿ ಅನುಷ್ಠಾನಗೊಳಿಸತಕ್ಕದ್ದು. 

ಮೇಲೆ ಓದಲಾದ (1) ರ ಹಂಚಿಕೆ ಆದೇಶದ ಇತರ ನಿಬಂಧನೆಗಳು ಯಥಾವತ್ತಾಗಿ ಮುಂದುವರೆಯುತ್ತವೆ. 
5 ಸದರಿ ಆದೇಶವನ್ನು ರದ್ದು ಪಡಿಸುವ/ ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ.ಎ . ಚಪ್ಪರಬಂದ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಇಂಧನ ಇಲಾಖೆ, 


PR .992 
SC25 


೧೮೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೨, ೨೦೧೩ 

ಭಾಗ ೧ 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ವಿಷಯ : ಬಿಡದಿ ಕೈಗಾರಿಕಾ ಪ್ರದೇಶದಲ್ಲಿ ಜಮೀನು ಸಮತಟ್ಟು ಮಾಡುವ ಕಾಮಗಾರಿಯ ಗುತ್ತಿಗೆದಾರರಿಗೆ ಹೆಚ್ಚುವರಿ ಹಣ 

ಪಾವತಿಸಿರುವ ಕುರಿತು 
ಓದಲಾಗಿದೆ: (1) ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ ಹಾಗೂ ಕಾರ್ಯ ನಿರ್ವಾಹಕ ಸದಸ್ಯರು, ಕರ್ನಾಟಕ ಕೈಗಾರಿಕಾ 

ಪ್ರದೇಶಾಭಿವೃದ್ಧಿ ಮಂಡಳಿ ಇವರ ಪತ್ರ ಸಂಖ್ಯೆ : ಕೆ. ಐ. ಎ . ಡಿ. ಬಿ/ ಕೇಂಕ/ 8677/ 2011 - 12 , ದಿನಾಂಕ: 
29.09.2011 , 07.01.2013, 02.03.2013 ಮತ್ತು 07 .03.2013 

(2) ಶ್ರೀ ಡಿ.ಸಿ. ತಮ್ಮಣ್ಣ ಇವರು ಮಾನ್ಯ ಮುಖ್ಯಮಂತ್ರಿಯವರಿಗೆ ವಿಳಾಸಿಸಿ ಸಲ್ಲಿಸಿದ ದಿನಾಂಕ: ( ಇಲ್ಲ) ಮನವಿ 
ಪ್ರಸ್ತಾವನೆ : 

2000 - 2001ನೇ ಸಾಲಿನ ದಿನಾಂಕ: 31. 03. 2001ಕ್ಕೆ ಅಂತ್ಯಗೊಂಡ ಸಿ . ಎ . ಜಿ . ವರದಿಯ ಕಂಡಿಕೆ: 6 .3ರಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ 
ಮಂಡಳಿಯು ಬಿಡದಿ ಕೈಗಾರಿಕಾ ಪ್ರದೇಶದಲ್ಲಿ ಜಮೀನು ಸಮತಟ್ಟು ಮಾಡುವ ಕಾಮಗಾರಿಗಳಲ್ಲಿ ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಅನುಕೂಲ 
ಉಂಟುಮಾಡಲು ಹೆಚ್ಚುವರಿ ಹಣ ಬಿಡುಗಡೆ ಮಾಡಿ, ಕೆ. ಐ .ಎ . ಡಿ. ಬಿ . ಗೆ { 17.97 ಕೋಟಿಗಳಷ್ಟು ನಷ್ಟ ಉಂಟಾಗಲು ಮಂಡಳಿಯ ಕೆಲವು ಅಧಿಕಾರಿ | 
ನೌಕರರು ಕಾರಣರಾಗಿರುತ್ತಾರೆ ಎಂದು ಉಲ್ಲೇಖಿಸಲಾಗಿರುತ್ತದೆ. 
ಈ ಪ್ರಕರಣದ ಕುರಿತು ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯು ಈ ಕೆಳಗಿನಂತೆ ಅಭಿಪ್ರಾಯವನ್ನು ನೀಡಿರುತ್ತದೆ: 

* ಬಿಡದಿ ಕೈಗಾರಿಕಾ ಪ್ರದೇಶದಲ್ಲಿ ಜಮೀನು ಸಮತಟ್ಟು ಮಾಡುವ ಸಂದರ್ಭದಲ್ಲಿ ಗುತ್ತಿಗೆದಾರರಿಗೆ ಹೆಚ್ಚುವರಿ ಹಣ ಪಾವತಿಸಿ , 
ಸರ್ಕಾರಕ್ಕೆ ನಷ್ಟ ಮಾಡಲಾಗಿದೆ ಎಂಬ ವಿಷಯಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯ ಶಿಫಾರಸ್ಸಿನ 
ಹಿನ್ನೆಲೆಯಲ್ಲಿ ಹಾಗೂ ಮಾಡಲಾದ ಆರೋಪಗಳ ಸ್ವರೂಪವನ್ನು ಗಮನಿಸಿದರೆ , ಪ್ರಸ್ತುತ ಪ್ರಕರಣದಲ್ಲಿ ಸಿ.ಓ . ಡಿ. ಮೂಲಕ ತನಿಖೆ 
ಮಾಡುವುದು ಸೂಕ್ತವೆಂದು ಕಂಡು ಬರುತ್ತದೆ. ಅಂತಹ ತನಿಖೆಯಲ್ಲಿ ಸಂಬಂಧಪಟ್ಟವರು ಕ್ರಿಮಿನಲ್ ಅಪರಾಧ ಎಸಗಿರುವುದು 
ಮೇಲ್ನೋಟಕ್ಕೆ ಕಂಡುಬಂದರೆ, ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಬಹುದಾಗಿದೆ. ” 

ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯು ಈ ಪ್ರಕರಣವನ್ನು ಕೂಲಂಕಷವಾಗಿ ಪರಿಶೀಲಿಸಿ, ದಿನಾಂಕ: 13.01.2011ರಂದು ಕೆಲವೊಂದು ಅಂಶಗಳ 
ಕುರಿತು ಶಿಫಾರಸ್ಸುಗಳನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತದೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಶಿಫಾರಸ್ಸಿನ ಕುರಿತು ದಿನಾಂಕ: 27.08 .2011ರಂದು ನಡೆದ ಮಂಡಳಿ 
ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚಿಸಿದ್ದು, ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಮತ್ತು ಈಗಾಗಲೇ ಗುರುತಿಸಲ್ಪಟ್ಟಿರುವ ಮಂಡಳಿಯ ಅಧಿಕಾರಿ / ನೌಕರರು 
ಹಾಗೂ ಎರವಲು ಸೇವೆಯ ಮೇಲೆ ಕಾರ್ಯ ನಿರ್ವಹಿಸಿದ ಅಧಿಕಾರಿಗಳ ಸೇವಾ ವಿವರಗಳನ್ನು ನಮೂದಿಸಿ , ಅಂತಹವರ ವಿರುದ್ಧ ಶಿಸ್ತುಕ್ರಮ ಜರುಗಿಸಲು 
ಈ ಪ್ರಕರಣವನ್ನು ಸಂಬಂಧಪಟ್ಟ ದಾಖಲೆಗಳೊಂದಿಗೆ ಸದರಿ ಪ್ರಕರಣವನ್ನು ಸಿ. ಓ . ಡಿ.ಗೆ ವಹಿಸಲು ಮಂಡಳಿಯು ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿತ್ತು. 

ದಿನಾಂಕ: 10.08.2012 , 23.08.2012ರಂದು ಹಾಗೂ 21.09.2012ರಂದು ನಡೆದ ಸಚಿವ ಸಂಪುಟದ ಸಭೆಗಳಲ್ಲಿ ಈ ಪ್ರಕರಣದ ಕುರಿತು 
ಚರ್ಚಿಸಿದ್ದು, ದಿನಾಂಕ: 21.09.2012ರ ಸಭೆಯಲ್ಲಿ ಈ ವಿಷಯವನ್ನು ಸಂಪೂರ್ಣವಾದ ವಿವರಗಳೊಂದಿಗೆ ಪುನರ್ ಮಂಡಿಸುವಂತೆ ಆದೇಶಿಸಲಾಗಿತ್ತು. ಈ 
ಹಂತದಲ್ಲಿ ಶ್ರೀ ಡಿ. ಸಿ. ತಮ್ಮಣ್ಣ ಇವರು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಿ , ಖಾಸಗಿ ದೂರಿನ ಮೇರೆಗೆ ತಮ್ಮ ವಿರುದ್ದ ಕೆಲವು ಆರೋಪಗಳ 
ಬಗ್ಗೆ ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರ ಮೊಕದ್ದಮೆ ಸಂಖ್ಯೆ : 06 /2011 ರನ್ವಯ ದಿನಾಂಕ: 25.02.2011ರಂದು ಪ್ರಕರಣ 
ದಾಖಲಾಗಿದ್ದು ಲೋಕಾಯುಕ್ತ ಪೊಲೀಸರು ಸುದೀರ್ಘ ತನಿಖೆ ನಡೆಸಿ, ಎಲ್ಲಾ ಆರೋಪಗಳೂ ಆಧಾರ ರಹಿತವಾಗಿರುವ ಕಾರಣ , “ B ” ಅಂತಿಮ 
ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು, ಒಂದೇ ಆರೋಪಕ್ಕೆ ಎರಡು ಬಾರಿ ತನಿಖೆ ನಡೆಸುವುದು ದೋಷಪೂರಿತವಾಗಿರುವುದರಿಂದ ತನಿಖೆಯ 
ಆದೇಶವನ್ನು ಕೈಬಿಡುವಂತೆ ಓದಲಾದ (2) ರಲ್ಲಿ ಕೋರಿರುತ್ತಾರೆ . 

ಅಂತೆಯೇ ಈ ಪ್ರಕರಣದ ಕುರಿತು ಮತ್ತೊಮ್ಮೆ ವಿವರವಾಗಿ ಪರಿಶೀಲಿಸುವಂತೆ ಕೆ. ಐ. ಎ. ಡಿ. ಬಿ. ಯನ್ನು ಕೋರಿದ್ದು, ಮಂಡಳಿಯು ತನ್ನ ದಿನಾಂಕ: 
07.03.2013ರ ಪತ್ರದ 2ನೇ ಕಂಡಿಕೆಯಲ್ಲಿ ಈ ಕೆಳಗಿನಂತೆ ಸ್ಪಷ್ಟಿಕರಿಸಿರುತ್ತದೆ: 

“. . . ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ದಾಖಲಾದ ಖಾಸಗಿ ದೂರಿನ ಮೇಲೆ ಸದರಿ 
ಪ್ರಕರಣದಲ್ಲಿನ ಆರೋಪಗಳ ಬಗ್ಗೆ ಮಾನ್ಯ ಲೋಕಾಯುಕ್ತ ಸಂಸ್ಥೆಯು ಪ್ರಿನ್ಸಿಪಲ್ ಸೆಷನ್ಸ್ ಜಡ್ಸ್ರವರ ನ್ಯಾಯಾಲಯ , ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ ಇವರಿಗೆ ಸಲ್ಲಿಸಿರುವ ಅಂತಿಮ ವರದಿಯಲ್ಲಿ ಇತರೆ ವಿಷಯಗಳ ತನಿಖೆಯ ಜೊತೆಗೆ ಭಾಗ - 1ರಲ್ಲಿ ಮಂಡಳಿಯು ಬಿಡದಿ 
ಕೈಗಾರಿಕಾ ಪ್ರದೇಶದಲ್ಲಿನ ಮೆ : ಟಿ.ಕೆ. ಎಂ .ಎಲ್. ಸಂಸ್ಥೆಯ ಕೈಗಾರಿಕಾ ಯೋಜನೆಯ ಅಭಿವೃದ್ಧಿ ಕಾಮಗಾರಿಯಲ್ಲಿ ನಡೆದಿರುವ ಲೋಪ 
ದೋಷಗಳಿಗೆ ಸಂಬಂಧಿಸಿದಂತೆ ಸಿ.ಎ. ಜಿ. ವರದಿಯ ಕಂಡಿಕೆ: 6.3 ರ ಅಂಶಗಳ ಬಗ್ಗೆ ಮಾಡಿರುವ ತನಿಖೆಯ ವಿವರಗಳನ್ನು ಪುಟ ಸಂಖ್ಯೆ: 
51 ರಿಂದ 76 ರವರೆಗೆ ನಮೂದಿಸಲಾಗಿರುತ್ತದೆ . . .” 

ಸೂಪರಿಂಟೆಂಡೆಂಟ್ ಆಫ್ ಪೋಲೀಸ್, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರು ಮೊಕದ್ದಮೆ ಸಂ : 06/11 ಕಲಂ 
13 (1) ( ಡಿ), 13 (1) ( ಇ) ಸಹಿತ 13 /2 ಪಿ . ಸಿ. ಕಾಯ್ದೆ 1988ರಲ್ಲಿ ಸಲ್ಲಿಸಿರುವ ಅಂತಿಮ ವರದಿಯಲ್ಲಿ, ಸಿ. ಎ. ಜಿ. ವರದಿಯ ಕಂಡಿಕೆ: 6.3ರಲ್ಲಿನ ಅಂಶಗಳ 
ಬಗ್ಗೆಯೂ ಸಹ ತನಿಖೆಯನ್ನು ನಡೆಸಿದ್ದು, ವರದಿಯಲ್ಲಿ ಉಲ್ಲೇಖಿಸಿರುವ ಕಾರಣಗಳಿಂದಾಗಿ “ .... ಆರೋಪಿತರು ಅಧಿಕಾರ ದುರುಪಯೋಗಪಡಿಸಿರುವುದು 
ಸಾಕ್ಷಾಧಾರಗಳಿಂದ ಸಾಬೀತಾಗದೇ ಇರುವುದರಿಂದ, ಮತ್ತು ಕೇವಲ ಶೇಕಡಾ 9.26ರಷ್ಟು ಮಾತ್ರ ಹೆಚ್ಚುವರಿ ಆಸ್ತಿಯನ್ನು ಪರಿಶೀಲನಾ ಅವಧಿಯಲ್ಲಿ 
ಹೊಂದಿರುವುದರಿಂದ ಈ ಪ್ರಕರಣದಲ್ಲಿ “ B ” ಅಂತಿಮ ವರದಿಯನ್ನು ಸಲ್ಲಿಸಲು ಅನುಮತಿ ನೀಡಬಹುದಾಗಿ ಕೋರಲಾಗಿದೆ .... ” ಎಂದು 
ತನಿಖಾಧಿಕಾರಿಯವರು ಅಭಿಪ್ರಾಯ ವ್ಯಕ್ತಪಡಿಸಿರುತ್ತಾರೆ . 

ದಿನಾಂಕ: 07. 01 .2013ರಂದು ನೀಡಿರುವ ತೀರ್ಪಿನಲ್ಲಿ “ B report filed by the l. 0 is accepted ” ಎಂದು ಪ್ರಧಾನ ಜಿಲ್ಲಾ ಸತ್ರ ವಿಶೇಷ 
ನ್ಯಾಯಾಲಯವು ತೀರ್ಪನ್ನು ನೀಡಿರುತ್ತದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಡಿಸೆಂಬರ್ ೧೨ , ೨೦೧೩ 


೧೮೫೧ 


OUD 


CL 


ಈ ಪ್ರಕರಣವನ್ನು ದಿನಾಂಕ: 12 .03.2013ರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ( ಪ್ರಕರಣ ಸಂಖ್ಯೆ : ಸಿ - 290/2013) ಕೂಲಂಕಷವಾಗಿ 
ಪರಿಶೀಲಿಸಿದ್ದು , ಅಂತೆಯೇ ಸರ್ಕಾರವು ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸಿಐ 372 ಎಸ್‌ಪಿಕ್ಯೂ 2012 , ಬೆಂಗಳೂರು, ದಿನಾಂಕ: 11 .07 .2013 
ಬಿಡದಿ ಕೈಗಾರಿಕಾ ಪ್ರದೇಶದ ಜಮೀನು ಸಮತಟ್ಟು ಮಾಡುವ ಕಾಮಗಾರಿಗಳಲ್ಲಿ ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಅನುಕೂಲ ಉಂಟುಮಾಡಲು 
ಹೆಚ್ಚುವರಿ ಹಣ ಬಿಡುಗಡೆ ಮಾಡಿ ಕೆ. ಐ . ಎ . ಡಿ. ಬಿ . ಗೆ 17.97 ಕೋಟಿಗಳ ನಷ್ಟ ಉಂಟಾಗಲು ಮಂಡಳಿಯ ಕೆಲವು ಅಧಿಕಾರಿ / ನೌಕರರು 
ಕಾರಣರಾಗಿರುವರೆಂಬ ಆರೋಪದ ಹಿನ್ನೆಲೆಯಲ್ಲಿ ಈ ಪ್ರಕರಣದ ಬಗ್ಗೆ ಸೂಪರಿಂಟೆಂಡೆಂಟ್ ಆಫ್ ಪೋಲೀಸ್, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ ಇವರು ತನಿಖೆ ನಡೆಸಿದ್ದು, ಈ ಪ್ರಕರಣದಲ್ಲಿನ ಆರೋಪಗಳು ಸಾಕ್ಷಾಧಾರಗಳಿಂದ ಸಾಬೀತಾಗದ ಕಾರಣ, “ B ” ಅಂತಿಮ 

07.01.2013ರಂದು ನೀಡಿರುವ ತೀರ್ಪಿನಲ್ಲಿ “ B report filed by the l. 0 is accepted ” ಎಂದು ಪ್ರಧಾನ ಜಿಲ್ಲಾ 
ಸತ್ರ ವಿಶೇಷ ನ್ಯಾಯಾಲಯವು ತೀರ್ಪನ್ನು ನೀಡಿರುವ ಹಿನ್ನೆಲೆಯಲ್ಲಿ ಈ ಪ್ರಕರಣದ ಕುರಿತು ಮುಂದಿನ ಕ್ರಮದ ಅವಶ್ಯಕತೆ ಇರುವುದಿಲ್ಲವೆಂದು ನಿರ್ಣಯಿಸಿ 
ಮುಕ್ತಾಯಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಪಿ . ರಾಮಕೃಷ್ಣ 
PR1196 

ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ . ಅ) 
SC . 50 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ : ಶ್ರೀ ಮೊಹಮ್ಮದ್ ಷಫಿ ಕಾಗದಗಾರ್‌, ನೋಟರಿ, ಗದಗ ಕಂದಾಯ ತಾಲ್ಲೂಕು ಗದಗ ಜಿಲ್ಲೆ ಇವರ 

ಹೆಸರನ್ನು ನೋಟರಿ ಪಟ್ಟಿಯಿಂದ ಶಾಶ್ವತವಾಗಿ ತೆಗೆಯುವ ಬಗ್ಗೆ. 
ಓದಲಾಗಿದೆ : 1. ಕರ್ನಾಟಕ ಉಚ್ಚ ನ್ಯಾಯಾಲಯ , ಬೆಂಗಳೂರು ಇವರ ಪತ್ರ ದಿನಾಂಕ: 18 -06 -2012 

2. ಅರೆ ಸರ್ಕಾರಿ ಪತ್ರ ಸಂಖ್ಯೆ: ಲಾ 153 ಎಲ್‌ಸಿಎಲ್ 2012 , ದಿನಾಂಕ : 31- 08 - 2012 

3. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಗದಗ ಜಿಲ್ಲೆ ಇವರ ಪತ್ರ ದಿನಾಂಕ: 22 - 09 - 2012 
ಪ್ರಸ್ತಾವನೆ : 

ಕರ್ನಾಟಕ ಉಚ್ಚ ನ್ಯಾಯಾಲಯ , ಬೆಂಗಳೂರು ಇವರು ಓದಲಾದ (1) ರ ದಿನಾಂಕ: 18 - 06 - 2012ರ ಪ್ರಸ್ತಾವನೆಯಲ್ಲಿ, ಶ್ರೀ ಮೊಹಮ್ಮದ್ ಷಫಿ 
ಕಾಗದಗಾರ್‌, ನೋಟರಿ , ಗದಗ ಜಿಲ್ಲೆ ಇವರು ಸಾವಿರಾರು ಗಟ್ಟಲೆ ನೋಟರಿ ಬಗ್ಗೆ ಇ - ಸ್ಟಾಂಪನ್ನು ಸ್ಥಳೀಯ ಸೌಹಾರ್ದ ಪತ್ತಿನ ಸಂಘಗಳಲ್ಲಿ ಖರೀದಿಸಿ 
ಹಾಗೂ ಕೆಲವು ಸ್ಟಾಂಪನ್ನು ಜೆರಾಕ್ಸ್ ಮಾಡಿ ಖಾಲಿ ಬಿಳಿ ಈ ಸ್ಟಾಂಪಿನ ಮೇಲೆ ಸರಕಾರಿ ಮೊಹರು ಹಾಗೂ ತಮ್ಮ ಸಹಿಯನ್ನು ಹಾಕಿ ತಮ್ಮ ಏಜೆಂಟರ 
ಮುಖಾಂತರ ಮುಂಡರಗಿ, ಶಿರಹಟ್ಟಿ ಹಾಗೂ ಗದಗದಲ್ಲಿ ಸ್ಟಾಂಪವೆಂಡರ ಮುಖಾಂತರ ಮಾರಾಟ ಮಾಡುತ್ತಿದ್ದಾರೆಂದೂ , ಹಾಗೂ ನೋಟರಿಯವರು 
ಅಝಾದ್ ಕೋ - ಆಪ್ , ಸೌಹಾರ್ದ ಕ್ರೆಡಿಟ್ ಸಹಕಾರಿ ಸಂಘ, ಮುಳಗುಂದ ತಾಲ್ಲೂಕು, ಗದಗ ಜಿಲ್ಲೆ ಇವರ ( ಪ್ರಾಂಚೈಸಿ) ಸಹಯೋಗದೊಂದಿಗೆ ಕೆಲವು 
ಶಾಖೆಗಳನ್ನು ಹೊಂದಿದ್ದು, ಸದರಿಯವರು ತಮ್ಮ ಇ -ಸ್ಟಾಂಪ್ ಮಾರಾಟದ ಶಾಖೆಗಳಲ್ಲಿ ಬಿಳಿ ಹಾಳೆಯ ಮೇಲೆ ತಮ್ಮ ಸಹಿ ಹಾಗೂ ನೋಟರಿ 
ಮೊಹರಿನೊಂದಿಗೆ ತಮ್ಮ ಏಜೆಂಟರ ಮುಖಾಂತರ ಕಾನೂನು ಬಾಹಿರವಾಗಿ , ರಾಜಾರೋಶವಾಗಿ ಕೃತಿಯನ್ನು ಮಾಡುತ್ತಿದ್ದಾರೆಂದೂ , ಅವರ ಮೇಲೆ 
ಕಾನೂನು ರೀತ್ಯಾ ಕ್ರಮ ಕೈಗೊಳ್ಳಬೇಕೆಂದೂ ಹಾಗೂ ಬಿಳಿ ಖಾಲಿ ಇ - ಸ್ಟಾಂಪ್ ನೋಟರಿ ಸಹಿ ಇರುವುದನ್ನು ದಾಖಲೆಗಳ ಸಹಿತ ಕಿರಿಯ ನ್ಯಾಯವಾದಿಗಳ 
ಸಂಘ , ಗದಗ ಜಿಲ್ಲೆ ಇವರು ಸಲ್ಲಿಸಿರುವ ದೂರನ್ನು ಲಗತ್ತಿಸಿ ಸರ್ಕಾರಕ್ಕೆ ರವಾನಿಸಿರುತ್ತಾರೆ. 

ಮೇಲೆ ಓದಲಾದ ( 2 ) ರ ದಿನಾಂಕ : 31 - 08 - 2012ರ ಅರೆ ಸರ್ಕಾರದ ಪತ್ರದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು , ಗದಗ ಜಿಲ್ಲೆ 
ಇವರಿಗೆ ಸದರಿ ಶ್ರೀ ಮೊಹಮ್ಮದ್ ಷಫಿ ಕಾಗದಗಾರ್‌, ನೋಟರಿ, ಇವರ ವಿರುದ್ದ ಸ್ವೀಕೃತವಾದ ದೂರಿನ ಪ್ರತಿಗಳನ್ನು ಕಳುಹಿಸಿ, ಸದರಿಯವರ 
ಕಾರ್ಯವೈಖರಿ ಮತ್ತು ಫಿರ್ಯಾಧಿನಲ್ಲಿರುವ ಅಂಶಗಳ ಸತ್ಯಾಸತ್ಯತೆಯ ಬಗ್ಗೆ ಪರಿಶೀಲಿಸಿ ವರದಿ ಕಳುಹಿಸುವಂತೆ ಕೋರಲಾಗಿತ್ತು. 

ಅದರಂತೆ, ಓದಲಾದ (3) ರ ದಿನಾಂಕ: 22 - 09 - 2012ರಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಗದಗ ಜಿಲ್ಲೆ ಇವರು ಸದರಿ 
ಶ್ರೀ ಮೊಹಮ್ಮದ್ ಷಫಿ ಕಾಗದಗಾರ್‌, ನೋಟರಿ, ಇವರು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು, ನೋಟರಿ ಹುದ್ದೆಯನ್ನು ತಮ್ಮ 
ದಂಧೆಯನ್ನಾಗಿಸಿಕೊಂಡಿದ್ದಾರೆಂದೂ , ಇಂತಹ ನೋಟರಿಗಳು ಸಮಾಜಕ್ಕೆ ಕೆಡಕುಂಟು ಮಾಡುತ್ತಾರೆಂದು ಹಾಗೂ ನೋಟರಿಯವರು ಕರ್ತವ್ಯಲೋಪ 
ಎಸಗಿದ್ದಾರೆಂದು ತಮ್ಮ ವರದಿಯಲ್ಲಿ ತಿಳಿಸಿರುತ್ತಾರೆ. 
ಮೇಲಿನ ಎಲ್ಲಾ ಅಂಶಗಳನ್ನು ಪರಿಶೀಲಿಸಿ, ನೋಟರಿ ನಿಯಮಗಳು 1956ರ ನಿಯಮ 13(12)( ಬಿ)(1) ರ ಪ್ರಕಾರ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಲಾ 153 ಎಲ್ ಸಿಎಲ್ 2012 , ಬೆಂಗಳೂರು, ದಿನಾಂಕ : 23ನೇ ಆಗಸ್ಟ್ , 2013 
ಶ್ರೀ ಮೊಹಮ್ಮದ್ ಷಫಿ ಕಾಗದಗಾರ್‌, ನೋಟರಿ , ಗದಗ ಜಿಲ್ಲೆ ಇವರು ಕರ್ತವ್ಯ ಲೋಪವೆಸಗಿರುವುದು ರುಜುವಾತಾದ ಕಾರಣ ನೋಟರಿ 
ನಿಯಮಗಳು 1956ರ ನಿಯಮ 13 (12 )( ಬಿ ) (1) ರನ್ವಯ ಇವರ ಪ್ರಮಾಣ ಪತ್ರವನ್ನು ರದ್ದುಪಡಿಸಲಾಗಿದೆ ಹಾಗೂ ಶಾಶ್ವತವಾಗಿ ಇವರನ್ನು ನೋಟರಿಯಾಗಿ 
ನೇಮಕಾತಿ ಆಗದಂತೆ ತಡೆಯಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಟಿ.ಕೆ. ಲಕ್ಷ್ಮೀನರಸಯ್ಯ , 
PR 1045 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2 ), 
SC 15 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


೧೮೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨ , ೨೦೧೩ 


ಭಾಗ ೧ 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ : ಶ್ರೀ ಹರೀಂದ್ರ ವಾಸುದೇವ ಭಟ್, ನೋಟರಿ, ಗದಗ ಕಂದಾಯ ತಾಲ್ಲೂಕು ಗದಗ ಜಿಲ್ಲೆ ಇವರ ಹೆಸರನ್ನು 

ನೋಟರಿ ಪಟ್ಟಿಯಿಂದ ಶಾಶ್ವತವಾಗಿ ತೆಗೆಯುವ ಬಗ್ಗೆ 
ಓದಲಾಗಿದೆ : 1. ಕರ್ನಾಟಕ ಉಚ್ಚ ನ್ಯಾಯಾಲಯ , ಬೆಂಗಳೂರು ಇವರ ಪತ್ರ ದಿನಾಂಕ: 18 - 06 - 2012 

2. ಸರ್ಕಾರದ ಪತ್ರ ಸಂಖ್ಯೆ : ಲಾ 166 ಎಲ್‌ಸಿಎಲ್ 2012 , ದಿನಾಂಕ : 26 - 07 - 2012 

3. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಗದಗ ಜಿಲ್ಲೆ ಇವರ ಪತ್ರ ದಿನಾಂಕ: 22 - 09 - 2012 
ಪ್ರಸ್ತಾವನೆ : 

- ಕರ್ನಾಟಕ ಉಚ್ಚ ನ್ಯಾಯಾಲಯ , ಬೆಂಗಳೂರು ಇವರು ಓದಲಾದ (1) ರ ದಿನಾಂಕ: 18 - 06 -2012ರ ಪ್ರಸ್ತಾವನೆಯಲ್ಲಿ, ಶ್ರೀ ಹರೀಂದ್ರ 
ವಾಸುದೇವ ಭಟ್, ನೋಟರಿ , ಗದಗ ಜಿಲ್ಲೆ ಇವರು ಸಾವಿರಾರು ಗಟ್ಟಲೆ ನೋಟರಿ ಬಗ್ಗೆ ಇ - ಸ್ಟಾಂಪನ್ನು ಸ್ಥಳೀಯ ಸೌಹಾರ್ದ ಪತ್ತಿನ ಸಂಘಗಳಲ್ಲಿ ಖರೀದಿಸಿ 
ಹಾಗೂ ಕೆಲವು ಸ್ಟಾಂಪನ್ನು ಜೆರಾಕ್ಸ್ ಮಾಡಿ ಖಾಲಿ ಬಿಳಿ ಈ ಸ್ಟಾಂಪಿನ ಮೇಲೆ ಸರಕಾರಿ ಮೊಹರು ಹಾಗೂ ತಮ್ಮ ಸಹಿಯನ್ನು ಹಾಕಿ ತಮ್ಮ ಏಜೆಂಟರ 
ಮುಖಾಂತರ ಮುಂಡರಗಿ, ಶಿರಹಟ್ಟಿ ಹಾಗೂ ಗದಗದಲ್ಲಿ ಸ್ಟಾಂಪವೆಂಡರ ಮುಖಾಂತರ ಮಾರಾಟ ಮಾಡುತ್ತಿದ್ದಾರೆಂದೂ , ಅವರ ಮೇಲೆ ಕಾನೂನು ರೀತ್ಯಾ 
ಕ್ರಮ ಕೈಗೊಳ್ಳಬೇಕೆಂದೂ ಹಾಗೂ ಬಿಳಿ ಖಾಲಿ ಇ - ಸ್ಟಾಂಪ್ ನೋಟರಿ ಸಹಿ ಇರುವುದನ್ನು ದಾಖಲೆಗಳ ಸಹಿತ ಕಿರಿಯ ನ್ಯಾಯವಾದಿಗಳ ಸಂಘ, ಗದಗ ಜಿಲ್ಲೆ 
ಇವರು ಸಲ್ಲಿಸಿರುವ ದೂರನ್ನು ಲಗತ್ತಿಸಿ ಸರ್ಕಾರಕ್ಕೆ ರವಾನಿಸಿರುತ್ತಾರೆ. 

ಮೇಲೆ ಓದಲಾದ ( 2) ರ ದಿನಾಂಕ : 26 - 07 - 2012ರ ಸರ್ಕಾರದ ಪತ್ರದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು , ಗದಗ ಜಿಲ್ಲೆ ಇವರಿಗೆ 
ಸದರಿ ಶ್ರೀ ಹರೀಂದ್ರ ವಾಸುದೇವ ಭಟ್, ನೋಟರಿ ಇವರ ವಿರುದ್ದ ಸ್ವೀಕೃತವಾದ ದೂರಿನ ಪ್ರತಿಗಳನ್ನು ಕಳುಹಿಸಿ, ಸದರಿಯವರ ಕಾರ್ಯವೈಖರಿ ಮತ್ತು 
ಫಿರ್ಯಾಧಿನಲ್ಲಿರುವ ಅಂಶಗಳ ಸತ್ಯಾಸತ್ಯತೆಯ ಬಗ್ಗೆ ಪರಿಶೀಲಿಸಿ ವರದಿ ಕಳುಹಿಸುವಂತೆ ಕೋರಲಾಗಿತ್ತು. 

ಅದರಂತೆ, ಓದಲಾದ (3) ದಿನಾಂಕ: 22 - 09 - 2012ರಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಗದಗ ಜಿಲ್ಲೆ ಇವರು ಸದರಿ 
ಶ್ರೀ ಹರೀಂದ್ರ ವಾಸುದೇವ ಭಟ್, ನೋಟರಿ ಇವರು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು, ನೋಟರಿ ಹುದ್ದೆಯನ್ನು ತಮ್ಮ 
ದಂಧೆಯನ್ನಾಗಿಸಿಕೊಂಡಿದ್ದಾರೆಂದೂ , ಇಂತಹ ನೋಟರಿಗಳು ಸಮಾಜಕ್ಕೆ ಕೆಡಕುಂಟು ಮಾಡುತ್ತಾರೆಂದು ಹಾಗೂ ನೋಟರಿಯವರು ಕರ್ತವ್ಯಲೋಪ 
ಎಸಗಿದ್ದಾರೆಂದು ತಮ್ಮ ವರದಿಯಲ್ಲಿ ತಿಳಿಸಿರುತ್ತಾರೆ. 

ಮೇಲಿನ ಎಲ್ಲಾ ಅಂಶಗಳನ್ನು ಪರಿಶೀಲಿಸಿ, ನೋಟರಿ ನಿಯಮಗಳು 1956ರ ನಿಯಮ 13(12 )( ಬಿ)(1) ರ ಪ್ರಕಾರ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಲಾ 165 ಎಲ್ ಸಿಎಲ್ 2012 , ಬೆಂಗಳೂರು, ದಿನಾಂಕ : 23ನೇ ಆಗಸ್ಟ್ 2013 | 

ಶ್ರೀ ಹರೀಂದ್ರ ವಾಸುದೇವ ಭಟ್ , ನೋಟರಿ , ಗದಗ ಜಿಲ್ಲೆ ಇವರು ಕರ್ತವ್ಯ ಲೋಪವೆಸಗಿರುವುದು ರುಜುವಾತಾದ ಕಾರಣ ನೋಟರಿ 
ನಿಯಮಗಳು 1956ರ ನಿಯಮ 13 (12)( ಬಿ) (1) ರನ್ವಯ ಇವರ ಪ್ರಮಾಣ ಪತ್ರವನ್ನು ರದ್ದುಪಡಿಸಲಾಗಿದೆ ಹಾಗೂ ಶಾಶ್ವತವಾಗಿ ಇವರನ್ನು ನೋಟರಿಯಾಗಿ 
ನೇಮಕಾತಿ ಆಗದಂತೆ ತಡೆಯಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ.ಕೆ. ಲಕ್ಷ್ಮೀನರಸಯ್ಯ , 
P. R. 1046 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2), 
SC - 15 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


ಒಳಾಡಳಿತ ಸಚಿವಾಲಯ 


ವಿಷಯ : ಸಿಟಿ ಸಿವಿಲ್ ನ್ಯಾಯಾಲಯ ಬೆಂಗಳೂರು ಇಲ್ಲಿ ವಕೀಲರು, ಮಾಧ್ಯಮ ಪ್ರತಿನಿಧಿಗಳು ಮತ್ತು ಪೋಲಿಸ್ ನಡುವೆ ನಡೆದ ಘರ್ಷಣೆ 

ಕುರಿತು ನ್ಯಾ . ಮೂ . ಶ್ರೀ ಆರ್. ಜಿ. ವೈದ್ಯನಾಥ ವಿಚಾರಣಾ ಆಯೋಗದ ಮುಂದೆ ಸರ್ಕಾರದ ಪರವಾಗಿ ವಾದ ಮಂಡಿಸಿದ ಶ್ರೀ ಜಿ .ಕೆ. 

ಬೇಕಲ್, ವಕೀಲರು (ನಿವೃತ್ತ ಉಪ ಪೊಲೀಸ್ ಆಯುಕ್ತರು), ಬೆಂಗಳೂರು ಇವರಿಗೆ ಸಂಭಾವನೆ ಮಂಜೂರು ಮಾಡುವ ಕುರಿತು. 
ಓದಲಾಗಿದೆ : 1. ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಹೆಚ್‌ಡಿ 4 ಪಿಸಿಇ 2012, ದಿನಾಂಕ : 09 - 03 - 2012 . 

2. ದಿನಾಂಕ : 13 - 08 - 2012ರ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಹೆಚ್‌ಡಿ 11 ಪಿಸಿಇ 2012 . 

3. ಶ್ರೀ ಜಿ .ಕೆ. ಬೇಕಲ್ , ವಕೀಲರು, ನಿವೃತ್ತ ಉಪ ಪೊಲೀಸ್ ಆಯುಕ್ತರು, ಬೆಂಗಳೂರು ಇವರ ಮನವಿ ದಿನಾಂಕ : 12 - 09 - 2013 . 
ಪ್ರಸ್ತಾವನೆ : 

ದಿನಾಂಕ : 02 - 03- 2012 ರಂದು ಬೆಂಗಳೂರು ನಗರದ ಸಿವಿಲ್ ನ್ಯಾಯಾಲಯದ ಆವರಣದಲ್ಲಿ ವಕೀಲರು, ಮಾಧ್ಯಮ ಪ್ರತಿನಿಧಿಗಳು ಮತ್ತು 
ಪೋಲೀಸ್ ನಡುವೆ ನಡೆದ ಘಟನೆಯ ಕುರಿತು ಕೂಲಂಕಷವಾಗಿ ತನಿಖೆ ನಡೆಸಲು ನ್ಯಾಯಮೂರ್ತಿ ಶ್ರೀ ಆರ್. ಜಿ . ವೈದ್ಯನಾಥ ಆಯೋಗವನ್ನು ಮೇಲೆ 
ಓದಲಾದ ( 1) ರ ಆದೇಶದಲ್ಲಿ ನೇಮಿಸಲಾಗಿದೆ. 

ಶ್ರೀ ಜಿ.ಕೆ. ಬೇಕಲ್, ವಕೀಲರು (ನಿವೃತ್ತ ಉಪ ಪೊಲೀಸ್ ಆಯುಕ್ತರು), ಬೆಂಗಳೂರು ಅವರನ್ನು ನ್ಯಾಯಮೂರ್ತಿ ಶ್ರೀ ಆರ್. ಜಿ . ವೈದ್ಯನಾಥ 
ವಿಚಾರಣಾ ಆಯೋಗದ ಮುಂದೆ ಸರ್ಕಾರದ ಪರವಾಗಿ ವಾದಿಸಲು ಮೇಲೆ ಓದಲಾದ ( 2) ರ ಆದೇಶದಲ್ಲಿ ನೇಮಕ ಮಾಡಲಾಗಿದೆ. 

ಶ್ರೀ ಜಿ .ಕೆ. ಬೇಕಲ್, ವಕೀಲರು, ಬೆಂಗಳೂರು ಇವರ ಸರ್ಕಾರದ ಪರವಾಗಿ ದಿನಾಂಕ : 05 - 08 - 2013, 06 - 08 - 2013, 07 - 08 - 2013 , 
12 - 08 - 2013, 13 - 08 -2013, 14 -08- 2013 , 19 - 08 - 2013 , 20- 08 - 2013, 21 - 08 - 2013, 26 - 08 - 2013 , 27 - 08 - 2013 & 28 -08 -2013 , 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 


೧೮೫೩ 


12 ಮಹತ್ವದ ದಿನಗಳು ವಾದಿಸಿದ ಸಲುವಾಗಿ ಸಂಭಾವನೆಯಾಗಿ ಒಟ್ಟು ರೂ . 1,20,000/ - ( ಒಂದು ಲಕ್ಷದ ಇಪ್ಪತ್ತು ಸಾವಿರಗಳು ಮಾತ್ರ) ಗಳ ಮೊತ್ತವನ್ನು 
ಮಂಜೂರು ಮಾಡುವಂತೆ ಮೇಲೆ ಓದಲಾದ (3) ರ ಪತ್ರದಲ್ಲಿ ಕೋರಿರುತ್ತಾರೆ. 
ಸರ್ಕಾರವು ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದೆ. ಅದರಂತೆ ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : ಹೆಚ್‌ಡಿ 11 ಪಿಸಿಇ 2012 , ಬೆಂಗಳೂರು, ದಿನಾಂಕ : 24 - 09 - 2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀ ಜಿ .ಕೆ. ಬೇಕಲ್, ವಕೀಲರು (ನಿವೃತ್ತ ಉಪ ಪೊಲೀಸ್ ಆಯುಕ್ತರು), ಬೆಂಗಳೂರು 
ಇವರಿಗೆ ಈ ಕೆಳಕಂಡಂತೆ ಸಂಭಾವನೆಯನ್ನು ಮಂಜೂರು ಮಾಡಲಾಗಿದೆ. 


ಸಂಭಾವನೆಯ ವಿವರ 


ಮೊತ್ತ ರೂ . 


Effective hearing (12 days) dated, 05-08-2013 , 06- 08- 2013, 07-08-2013, 12- 08-2013, 1,20 , 000 - 00 
13 -08 -2013 , 14 -08-2013, 19-08-2013, 20- 08- 2013, 21- 08- 2013, 26- 08- 2013 , 
27 -08 -2013 & 28-08 -2013 @ Rs. 10 ,000 -00 per day 

ಒಟ್ಟು ಮೊತ್ತ (ಒಂದು ಲಕ್ಷದ ಇಪ್ಪತ್ತು ಸಾವಿರಗಳು ಮಾತ್ರ) 1,20 ,000 - 00 
1. ಈ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ “2070 - 00 -105 - 0 - 02 - 059 ವಿಶೇಷ ತನಿಖಾ ಆಯೋಗಗಳು ” ಅಡಿಯಲ್ಲಿ ಭರಿಸತಕ್ಕದ್ದು. ಸದರಿ ಲೆಕ್ಕ 

ಶೀರ್ಷಿಕೆಯಡಿಯಲ್ಲಿ ಬಿಡುಗಡೆಯಾದ ಹಣವನ್ನು ಹಿಂಪಡೆದು ವಿತರಿಸಲು ಸರ್ಕಾರದ ಅಧೀನ ಕಾರ್ಯದರ್ಶಿ (ಕಾನೂನು ಮತ್ತು 

ಸುವ್ಯವಸ್ಥೆ), ಒಳಾಡಳಿತ ಇಲಾಖೆ ಇವರನ್ನು ಹಣ ಹಿಂಪಡೆಯುವ ಮತ್ತು ವಿತರಿಸುವ ಅಧಿಕಾರಿಯನ್ನಾಗಿ ನೇಮಿಸಲಾಗಿದೆ. 
2. ಈ ಆದೇಶವನ್ನು ಆರ್ಥಿಕ ಇಲಾಖೆ ಆದೇಶ ಸಂಖ್ಯೆ : ಆಇ 3 ಟಿಎಫ್ ಪಿ 2017, ದಿನಾಂಕ : 27 - 01 - 2012 ರಲ್ಲಿ ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿಗಳು /ಕಾರ್ಯದರ್ಶಿಗಳಿಗೆ ಅಧಿಕಾರ ಪ್ರತ್ಯಾಯೋಜಿಸಿದ ರೀತ್ಯಾ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಗೋವಿಂದಸ್ವಾಮಿ 
P . R . 1047 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC - 50 

ಒಳಾಡಳಿತ ಇಲಾಖೆ (ಕಾನೂನು ಮತ್ತು ಸುವ್ಯವಸ್ಥೆ) . 


ಒಳಾಡಳಿತ ಸಚಿವಾಲಯ 

ಸುತ್ತೋಲೆ 
ಸಂಖ್ಯೆ : ಒಣ 35 ಪಿಸಿಬಿ 2013, ಬೆಂಗಳೂರು, ದಿನಾಂಕ : 16 - 09 - 2013. 
ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ( ನಿಷೇಧ ಮತ್ತು ಮಾರಾಟ ನಿರ್ಬಂಧ) ನಿಬಂಧನೆಗಳು - 2011 ರ ಕಲಂ 2, 3, ಮತ್ತು 4 ಪ್ರಕಾರ 
ಕರ್ನಾಟಕ ರಾಜ್ಯದಲ್ಲಿ ತಂಬಾಕು ಮತ್ತು ನಿಕೋಟಿನ್ ಘಟಕಾಂಶಗಳನ್ನು ಒಳಗೊಂಡ ಗುಟ್ಕಾ ಮತ್ತು ಪಾನ್ ಮಸಾಲ ಹಾಗೂ ಇತರೆ ಯಾವುದೇ ಹೆಸರಿನಲ್ಲಿ 
ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಗುಟ್ಕಾ ಮತ್ತು ಪಾನ್ ಮಸಾಲ ಪದಾರ್ಥಗಳ ತಯಾರಿಕೆ, ಸಂಗ್ರಹಣೆ, ಮಾರಾಟ ಹಾಗೂ ವಿತರಣೆಯನ್ನು ಸಾರ್ವಜನಿಕರ 
ಆರೋಗ್ಯದ ಹಿತ ದೃಷ್ಟಿಯಿಂದ ದಿನಾಂಕ : 30 - 05 -2013 ರಿಂದ ಜಾರಿಗೆ ಬರುವಂತೆ ಸಂಪೂರ್ಣವಾಗಿ ನಿಷೇಧಿಸಿ ರಾಜ್ಯ ಆಹಾರ ಸ 
ಮತ್ತು ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ರವರು ದಿನಾಂಕ : 30 - 05 -2011 ರಂದು ಅಧಿಸೂಚನೆ 
ಹೊರಡಿಸಿರುತ್ತಾರೆ . 

ಸದರಿ ಗುಟ್ಕಾ ಮತ್ತು ಪಾನ್ ಮಸಾಲ ನಿಷೇಧದ ಆದೇಶವನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸುವ ಸಲುವಾಗಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ 
ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಸೇರಿದಂತೆ ಒಟ್ಟು 11 ಸದಸ್ಯರನ್ನೊಳಗೊಂಡ ಜಿಲ್ಲಾ ಮಟ್ಟದ ಅನುಷ್ಠಾನ ಸಮಿತಿ ಯನ್ನು ಸರ್ಕಾರದ ಆದೇಶ 
ಸಂಖ್ಯೆ : ಆಕುಕ 156 ಸಿಜಿಇ 2012, ದಿನಾಂಕ : 04 - 07 -2013 ರ ರೀತ್ಯಾ ರಚಿಸಿ ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ಇಲಾಖೆ, ( ಆರೋಗ್ಯ 1 ಮತ್ತು 2) ರವರು ಆದೇಶ ಹೊರಡಿಸಿರುತ್ತಾರೆ. 

ಈಗಾಗಲೇ COTPA-2003ರ ಕಾಯ್ದೆಯನ್ನು ರಾಜ್ಯದ ಎಲ್ಲ ಜಿಲ್ಲಾ ಪೊಲೀಸ್ ಅಧೀಕ್ಷಕರುಗಳು ಮುತುವರ್ಜಿ ವಹಿಸಿ ಉತ್ಸಾಹದಿಂದ ಜಾರಿ 
ತರುತ್ತಿರುವುದನ್ನು ಸರ್ಕಾರ ಶ್ಲಾಘಿಸುತ್ತದೆ. ಅದೇ ರೀತಿ ಗುಟ್ಕಾ ನಿಷೇಧ ಕಾಯ್ದೆಯನ್ನು ಸಹ ಕೂಡಲೇ ಜಾರಿಗೊಳಿಸಿ ಪ್ರತಿ ಮಾಹೆ ನಡೆಯುವ ಮಾಸಿಕ 
ಅಪರಾಧ ಸಭೆಯಲ್ಲಿ ಇದನ್ನು ಸಹ ಪರಿಶೀಲಿಸುವುದು ಹಾಗೂ COTPA-2003ರ ಅಂಕಿ ಅಂಶಗಳಂತೆಯೇ ಗುಟ್ಕಾ ನಿಷೇಧ ಕಾಯ್ದೆಯಡಿ ದಾಖಲಾದ 
ಪ್ರಕರಣಗಳ ಅಂಕಿ ಅಂಶಗಳನ್ನು ಸಹ ಒಳಾಡಳಿತ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ ಮತ್ತು ರಾಜ್ಯ 
ಅಪರಾಧ ದಾಖಲಾತಿ ವಿಭಾಗ, ಬೆಂಗಳೂರು ರವರಿಗೆ ನಿಗದಿತ ನಮೂನೆಯಲ್ಲಿ ಪ್ರತಿ ಮಾಹೆಯೂ ತಪ್ಪದೇ ಕಳುಹಿಸಲು ಈ ಮೂಲಕ ಸೂಚಿಸಿದೆ. 
ಒಳಾಡಳಿತ ಇಲಾಖೆಗೆ ಮಾಹಿತಿಯನ್ನು e- mail ಮೂಲಕ also -home @ karnataka.gov.in ವಿಳಾಸಕ್ಕೆ ಪ್ರತಿ ತಿಂಗಳು ಕಳುಹಿಸುವುದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ಚಂದ್ರಪ್ಪ 
PR. 1057 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC-100 

ಒಳಾಡಳಿತ ಇಲಾಖೆ ( ಅಪರಾಧಗಳು). 


OO38 ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೨, ೨೦೧೩ 

238 0 
HOME SECRETARIAT 
Sub : Victim Compensation Scheme, 2011- revision of quantum of compensation . 

READ : Notification No . HD 1 PCB 2011, dated : 22-02 -2012. 
PREAMBLE : 

Government vide in the Notification read above have formulated a scheme in co -ordination with the Government of India for 
providing compensation to the victims or his/her dependents who have suffered loss or injury as a result of the crime and who require 
rehabilitation . In the schedule of the said Notification the Government have quantified the following rate of compensation to the victims. 


Particulars of Loss or Injury due to crime 


Maximum limit of quantum of 

Compensation 


Loss of Life 

Rs. 2 .00 lacs . 
Loss of any limb or part ofbody resulting 80 % or above handicap 

Rs. 1 .00 lac 
Loss of any limb or part ofbody resulting 40 % & below 80 % handicap Rs. 50 , 000 / 
Rape ofMinor 

Rs. 50, 000 / 
Rape 

Rs. 40 ,000 / 
Rehabiliation necessitated due to damage to house , vehicle etc . 

Rs. 20 , 000 / 
Loss of any limb or part of body resulting below 40 % handicap 

Rs. 20 ,000/ 
Grievous injuries other than the injuries mentioned above 

Rs. 10 ,000/ 
Women and Child victims in cases like human trafficking,who themselves or Rs. 10,000 / 

their dependents have suffered separation , dislocation and disturbance 

Now , Government have felt that there is a need to revise the nature of injuries and quantum of compensation provided thereon . 
Hence , this order. 

GOVERNMENT ORDER NO . HD 1 PCB 2011, Bangalore, dated : 19 -09- 2013 . 
Government is pleased to substitute the schedule mentioned in the Notification dated 22 -02 -2012 read above, with the following 
modified schedule . 

SCHEDULE 
Sl. No . Particulars of Loss or Injury due to crime 

Compensation to be paid 
Loss of Life 
a ) 40 Years of age or below 

Rs. 3 .00 lacs to the next of kin 
b ) 40 Years to 60 years 

| Rs. 2 .00 lacs to the next of kin 
c) 60 years and above 

Rs. 1 .00 lac to the next of kin 
Note : In case of death of a victim , expenses incurred for actualmedical treatment, before death , upto a maximum of 
Rs. 25 , 000/- and a maximum of Rs. 20 ,000 / - may be given as funeral expenses , to the next kin of the victim in case 
of victim s death 
Loss of any limb or part of body resulting 80 % or above handicap due to Rs . 3.00 lacs 
any crime including Acid Attack 
Loss of any limb or part ofbody resulting 40 % & below 80 % handicap due Rs. 2.00 lacs 
to any crime including Acid Attack 
Loss of any limb or part ofbody resulting below 40 % handicap due to any Rs. 1 .00 lac 
crime including Acid Attack 
Rape of Minor 

Rs. 3 .00 lacs 
Rape other than minor 

Rs. 1. 5 lacs 
(a ) Rehabiliation necessitated due to damage to house etc . 80 % or more | Rs. 50 , 000 / 

(b ) Rehabiliation necessitated due to damage to house etc . less than 80 % Rs. 25 ,000/ 
| Grievous injuries other than the injuries mentioned above 

Rs. 20 ,000 / 
Women and Child victims in cases like human trafficking, who themselves Rs. 1.00 lac 
or their dependents have suffered separation , dislocation and 

distrurbance 
The above revised compensation shall come into immediate effect. 
The other conditions prescribed in the victim compensation scheme, 2011 shall continue to be in effect. 

By Order and in the name of the Governor of Karnataka 

S . CHANDRAPPA 
P . R . 1059 

Under Secretary to Government, 
SC - 200 

Home Department (Crimes). 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 


೧೮೫೫ 


ಒಳಾಡಳಿತ ಸಚಿವಾಲಯ 


ವಿಷಯ : ರಾಜ್ಯದಲ್ಲಿನ 54 ಶೀಘ್ರಗತಿ ನ್ಯಾಯಾಲಯಗಳನ್ನು ದಿನಾಂಕ : 01 - 04 - 2013 ರಿಂದ ದಿನಾಂಕ : 30 - 06 - 2013 

ರವರೆಗೆ ಮುಂದುವರೆಸಿದ್ದು, ಈ ಅವಧಿಯಲ್ಲಿ ತ್ವರಿತಗತಿ ನ್ಯಾಯಾಲಯಗಳಲ್ಲಿ ಕಾರ್ಯ ನಿರ್ವಹಿಸಿದ ವಿಶೇಷ 

ಸರ್ಕಾರಿ ಅಭಿಯೋಜಕರುಗಳಿಗೆ ವೇತನವನ್ನು ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಲಾ 112 ಎಲ್‌ಸಿಇ 2012 , ದಿನಾಂಕ : 28 -12 - 2012 . 

2 . ಸರ್ಕಾರದ ಆದೇಶ ಸಂಖ್ಯೆ : ಲಾ 112 ಎಲ್‌ಸಿಇ 2012 , ದಿನಾಂಕ : 28- 03 - 2013. 
3. ಸರ್ಕಾರದ ಆದೇಶ ಸಂಖ್ಯೆ : ಒಇ 245 ಪಿಪಿಇ 2013, ದಿನಾಂಕ : 13 - 08 - 2013. 
4 . ಅಭಿಯೋಗ ನಿರ್ದೇಶಕರು ಇವರ ಪತ್ರ ಸಂ . ಡಿಪಿಎನ್‌ /ಸಿಶಾ / / 311 /2012 - 13 , ದಿನಾಂಕ : 17 - 06 - 2013 

ಮತ್ತು 18 - 06 - 2013. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರಲ್ಲಿನ ಸರ್ಕಾರದ ಆದೇಶದಲ್ಲಿ ರಾಜ್ಯದಲ್ಲಿನ 54 ಶೀಘ್ರಗತಿ ನ್ಯಾಯಾಲಯಗಳನ್ನು ದಿನಾಂಕ : 
01 - 04 - 2013 ರಿಂದ ಜಾರಿಗೆ ಬರುವಂತೆ ರದ್ದುಗೊಳಿಸಿ ಆದೇಶಿಸಲಾಗಿತ್ತು . 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರಲ್ಲಿನ ಸರ್ಕಾರದ ಆದೇಶದಲ್ಲಿ ರಾಜ್ಯದಲ್ಲಿನ 54 ಶೀಘ್ರಗತಿ ನ್ಯಾಯಾಲಯಗಳನ್ನು ದಿನಾಂಕ : 
01 - 04 - 2013 ರಿಂದ ದಿನಾಂಕ : 30 - 06 - 2013 ರವರೆಗೆ (3 ತಿಂಗಳು) ಸಿಬ್ಬಂದಿಗಳೊಂದಿಗೆ ಮುಂದುವರೆಸಲು ಸರ್ಕಾರದ ಮಂಜೂರಾತಿಯನ್ನು 
ನೀಡಲಾಗಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (3)ರಲ್ಲಿನ ಸರ್ಕಾರದ ಆದೇಶದಲ್ಲಿ ರಾಜ್ಯದಲ್ಲಿನ 54 ಶೀಘ್ರಗತಿ ನ್ಯಾಯಾಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ವಿಶೇಷ ಸರ್ಕಾರಿ ಅಭಿಯೋಜಕರ ಸೇವಾ ಅವಧಿಯನ್ನು ದಿನಾಂಕ : 01 - 04 - 2013 ರಿಂದ 30 - 06 - 2013 ರವರೆಗೆ ಮುಂದುವರೆಸಿ ಸರ್ಕಾರದ 
ಮಂಜೂರಾತಿಯನ್ನು ನೀಡಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (4)ರಲ್ಲಿನ ಪತ್ರಗಳಲ್ಲಿ ನಿರ್ದೇಶಕರು ಅಭಿಯೋಗ ಇವರು ರಾಜ್ಯದಲ್ಲಿನ ತ್ವರಿತಗತಿ ನ್ಯಾಯಾಲಯಗಳಲ್ಲಿ ದಿನಾಂಕ 
: 01 - 04 - 2013 ರ ನಂತರ ಮುಕ್ತಾಯಗೊಂಡ ನ್ಯಾಯಾಲಯಗಳಲ್ಲಿ ದಿನಾಂಕ 01 - 04 - 2013 ರಿಂದ 30 - 06 - 2013 ರವರೆಗೆ ಕೆಲಸ ನಿರ್ವಹಿಸಿರುವಂತಹ 
ವಿಶೇಷ ಸರ್ಕಾರಿ ಅಭಿಯೋಜಕರುಗಳಿಗೆ ಅವರು ಕೆಲಸ ನಿರ್ವಹಿಸಿದ ಅವಧಿಗೆ ಮಾತ್ರ ವೇತನವನ್ನು ನೀಡಲು ಸರ್ಕಾರವು ತೀರ್ಮಾನಿಸಿದೆ. ಅದರಂತೆ , ಈ 
ಕೆಳಕಂಡ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : ಒಣ 136 ಪಿಪಿಇ 2013 , ಬೆಂಗಳೂರು, ದಿನಾಂಕ : 28ನೇ ಸೆಪ್ಟೆಂಬರ್, 2013 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಶೀಘ್ರಗತಿ ನ್ಯಾಯಾಲಯಗಳಲ್ಲಿ ದಿನಾಂಕ : 01 - 04 - 2013 ರಿಂದ 30 - 06 - 2013 
ರವರೆಗೆ ಮುಂದುವರೆದ ಸೇವಾವಧಿಯಲ್ಲಿ ಕಾರ್ಯ ನಿರ್ವಹಿಸಿದಂತಹ ವಿಶೇಷ ಸರ್ಕಾರಿ ಅಭಿಯೋಜಕರುಗಳಿಗೆ ವೇತನವನ್ನು ನೀಡಲು ಸರ್ಕಾರವು 
ಅನುಮತಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ದೇವೇಂದ್ರಪ್ಪ ಕಟ್ಟಿಮನಿ 
PR. 1063 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು - ಬಿ) . 


ಸಮಾಜ ಕಲ್ಯಾಣ ಸಚಿವಾಲಯ 
ವಿಷಯ : ವಿದ್ಯಾರ್ಥಿ ನಿಲಯಗಳಲ್ಲಿ ವಾಸಿಸದ ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡದ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳಿಗೆ 

ನೀಡುವ ವಾರ್ಷಿಕ ವಿದ್ಯಾರ್ಥಿ ವೇತನ ಪರಿಷ್ಕರಿಸುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸಕಇ 122 ಸಮನ್ವಯ 2011 , ದಿನಾಂಕ : 07 - 07 - 2011 . 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರಲ್ಲಿನ ಆದೇಶದಲ್ಲಿ ವಿದ್ಯಾರ್ಥಿ ನಿಲಯಗಳಲ್ಲಿ ವಾಸಿಸದ ಒಂದರಿಂದ ಹತ್ತನೇ ತರಗತಿಯವರೆಗೆ ವ್ಯಾಸಂಗ ಮಾಡುತ್ತಿರುವ 
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ವಾರ್ಷಿಕ ವಿದ್ಯಾರ್ಥಿ ವೇತನವನ್ನು ಒಂದರಿಂದ ಐದನೇ ತರಗತಿಯವರೆಗೆ 
ಬಾಲಕ/ ಬಾಲಕಿಯರಿಗೆ 75 ರೂ . ಗಳಿಂದ 250 ರೂ . ಗಳಿಗೆ, ಮತ್ತು ಆರರಿಂದ ಏಳನೇ ತರಗತಿಯವರೆಗೆ ಬಾಲಕರಿಗೆ 75 ರೂ . ಗಳಿಂದ 250 ರೂ . ಗಳಿಗೆ, 
ಬಾಲಕಿಯರಿಗೆ 350 ರೂ . ಗಳಿಗೆ ಹಾಗೂ ಎಂಟರಿಂದ ಹತ್ತನೇ ತರಗತಿಯವರೆಗೆ ಬಾಲಕರಿಗೆ 100 ರೂ . ಗಳಿಂದ 500 ರೂ . ಗಳಿಗೆ ಬಾಲಕಿಯರಿಗೆ 600 
ರೂ .ಗಳಿಂದ 700 ರೂ . ಗಳಿಗೆ ಹೆಚ್ಚಿಸಲಾಗಿತ್ತು. 

2013 -14ನೇ ಸಾಲಿನ ಆಯವ್ಯಯ ಭಾಷಣದ ಕಂಡಿಕೆ 245 ಈ ಕೆಳಗಿನಂತಿದೆ : 

ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳಿಗೆ ನೀಡುತ್ತಿರುವ ಡೇಸ್ ಸ್ಕಾಲರ್‌ಶಿಪ್‌ನ್ನು ವಿದ್ಯಾರ್ಥಿಗಳಿಗೆ 150 ರೂ . ಮತ್ತು ವಿದ್ಯಾರ್ಥಿನಿಯರಿಗೆ 200 
ರೂ . ಗಳಷ್ಟು ಹೆಚ್ಚಿಸಲಾಗುವುದು. ( ಪ್ರಸ್ತುತ ಸದರಿ ದರಗಳು ಬಾಲಕರಿಗೆ ರೂ . 250 /- ರಿಂದ ರೂ . 500 /- ವರೆಗೆ ಮತ್ತು ಬಾಲಕಿಯರಿಗೆ ರೂ . 250 / 
ರಿಂದ ರೂ . 700/ - ಇರುತ್ತದೆ) 

ಸದರಿ ಘೋಷಣೆಯನ್ನು ಅನುಷ್ಠಾನಗೊಳಿಸಲು ಸರ್ಕಾರದ ಮಟ್ಟದಲ್ಲಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ. 


೧೮೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨ , ೨೦೧೩ 

ಭಾಗ ೧ 
ಸರ್ಕಾರಿ ಆದೇಶ ಸಂಖ್ಯೆ : ಸಕಇ 89 ಸಮನ್ವಯ 2013(1), ಬೆಂಗಳೂರು, ದಿನಾಂಕ : 04- 09- 2013 
ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿನಿಲಯಗಳಲ್ಲಿ ವಾಸಿಸದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ 
ಡೇಸ್ ಸ್ಕಾಲರ್‌ಶಿಪ್‌ನ್ನು 2013 -14ನೇ ಸಾಲಿನಿಂದ ಜಾರಿಗೆ ಬರುವಂತೆ ಈ ಕೆಳಕಂಡಂತೆ ಹೆಚ್ಚಿಸಲಾಗಿದೆ. 


ಬಾಲಕರು 


ಬಾಲಕಿಯರು 


ತರಗತಿ 


ಪ್ರಸ್ತುತ ದರ ( ರೂ ) 


| ಹೆಚ್ಚಿಸಲಾದ ದರ ( ರೂ ) | 


ಪ್ರಸ್ತುತ ದರ ( ರೂ ) | 


ಹೆಚ್ಚಿಸಲಾದ ದರ ( ರೂ ) 


1 ರಿಂದ 5 


250 .00 


400. 00 


250 .00 


450.00 


6 ರಿಂದ 7 


250 .00 


400. 00 


350. 00 


550.00 


8 ರಿಂದ 10 | 


500 . 00 


650 . 00 


700 .00 


900.00 


ಸರ್ಕಾರಿ ಆದೇಶ ಸಂಖ್ಯೆ : ಸಕಇ 122 ಸಮನ್ವಯ 2011, ದಿನಾಂಕ : 07- 07- 2011 ರಲ್ಲಿರುವ ಎಲ್ಲಾ ಇತರ ಷರತ್ತುಗಳನ್ನು ಯಥಾಸ್ಥಿತಿ 
ಪಾಲಿಸತಕ್ಕದ್ದು . 

ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ವೆಚ್ಚವನ್ನು ಕ್ರೋಢೀಕೃತ ಅನುದಾನದ ಲೆಕ್ಕಶೀರ್ಷಿಕೆ 2225 -01 
102 -0 - 08 ರಡಿಯಲ್ಲಿ ಭರಿಸುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ : ಆಇ 532 ವೆಚ್ಚ -3/ 2013, ದಿನಾಂಕ : 31-08 - 2013ರಲ್ಲಿ ನೀಡಿರುವ ಸಹಮತಿಯಂತೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ವಿ. ರತ್ನಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 3, 

ಸಮಾಜ ಕಲ್ಯಾಣ ಇಲಾಖೆ. 
ಸಮಾಜ ಕಲ್ಯಾಣ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಸಕಇ 89 ಸಮನ್ವಯ 2013 ಬೆಂಗಳೂರು, ದಿನಾಂಕ : 05 - 10 -2013 
ಸರ್ಕಾರದ ಆದೇಶ ಸಂಖ್ಯೆ : ಸಕಇ 89 ಸಮನ್ವಯ 2013 (1), ದಿನಾಂಕ : 04 - 09 - 2013ರ ಆದೇಶ ಭಾಗದಲ್ಲಿ "ಪರಿಶಿಷ್ಟ ಜಾತಿ ಹಾಗೂ 
ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ವೆಚ್ಚವನ್ನು ಕ್ರೋಢೀಕೃತ ಅನುದಾನದ ಲೆಕ್ಕಶೀರ್ಷಿಕೆ 2225 - 01 -102 - 0 - 08 ರಡಿಯಲ್ಲಿ ಭರಿಸುವುದು " 
ಎಂಬುದರ ಬದಲಾಗಿ " ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಕ್ರೋಢೀಕೃತ ಅನುದಾನದ ಲೆಕ್ಕಶೀರ್ಷಿಕೆ 2225 - 01 -102 - 0 - 08 ರಲ್ಲಿ ಮತ್ತು ಪರಿಶಿಷ್ಟ ಪಂಗಡದ 
ವಿದ್ಯಾರ್ಥಿಗಳಿಗೆ ಕ್ರೋಢೀಕೃತ ಅನುದಾನದ ಲೆಕ್ಕಶೀರ್ಷಿಕೆ 2225 - 02 - 283 - 0- 02 ರಡಿಯಲ್ಲಿ ಭರಿಸುವುದು " ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 

ವಿ. ರತ್ನಮ್ಮ 
PR . 1064 

ಸರ್ಕಾರದ ಅಧೀನ ಕಾರ್ಯದರ್ಶಿ - 3 , 
SC -500 

ಸಮಾಜ ಕಲ್ಯಾಣ ಇಲಾಖೆ. 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 


ವಿಷಯ : 


ಮೀನುಗಾರಿಕಾ ದೋಣಿಗಳಿಗೆ ಸಾಧ್ಯತಾ ಪತ್ರ ನೀಡುವ ಅಧಿಕಾರವನ್ನು ಮೀನುಗಾರಿಕೆ ಉಪ ನಿರ್ದೇಶಕರಿಗೆ 
ಪ್ರತ್ಯಾಯೋಜಿಸುವ ಬಗ್ಗೆ. 
4 , ಆದೇಶ ಸಂಖ್ಯೆ : ಪಸಂಮೀ /73/ಮೀಇಇ/88, ದಿನಾಂಕ : 21 - 12 -1988 ಮತ್ತು ಅದರ ಅನುಬಂಧ. 


ಓದಲಾಗಿದೆ : 


5 . ಆದೇಶ ಸಂಖ್ಯೆ : ಪಸಂಮೀ /236 /ಮೀಇಇ/2002 , ದಿನಾಂಕ : 06 -12 - 2002 . 
6. ಆದೇಶ ಸಂಖ್ಯೆ : ಪಸಂಮೀ / 13 /ಮೀಣಯೋ /2009 , ದಿನಾಂಕ : 27 - 06 - 2009. 

7. ಪತ್ರ ಸಂಖ್ಯೆ : ಎಂಇಎಫ್ .24 /2013 -14 , ದಿನಾಂಕ : 12 - 08 - 2013 ಮತ್ತು 20 - 08 - 2013 . 
ಪ್ರಸ್ತಾವನೆ : 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಆದೇಶದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರ್ಮಿಸಲಾಗುವ ಯಾಂತ್ರಿಕ 
ಮೀನುಗಾರಿಕಾ ದೋಣಿಗಳನ್ನು ನಿರ್ಮಿಸಲು ಸಾಧ್ಯತಾ ಪ್ರಮಾಣ ಪತ್ರವನ್ನು ನೀಡುವ ಸಂಬಂಧ ಎರಡು ಜಿಲ್ಲೆಗಳಿಗೆ ಪ್ರತ್ಯೇಕವಾದ ಸಮಿತಿಗಳನ್ನು ರಚಿಸಿ 
ಆದೇಶಿಸಲಾಗಿತ್ತು. 


ಮೇಲೆ ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ಆದೇಶದಲ್ಲಿ , ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಯಾಂತ್ರೀಕೃತ ಮೀನುಗಾರಿಕಾ 

ಸಾಧ್ಯತಾ ಪ್ರಮಾಣ ಪತ್ರವನ್ನು ನೀಡುವ ಸಂಬಂಧ ಯೋಜನಾ ಸಮನ್ವಯಾಧಿಕಾರಿ, ಮಲ್ಪೆ ಮತ್ತು ಹೊನ್ನಾವರ ಬಂದರು 
ಯೋಜನೆ ಕಛೇರಿ, ಮಲ್ಪೆ, ಉಡುಪಿ ಇವರ ಅಧ್ಯಕ್ಷತೆಯಲ್ಲಿ ಎರಡೂ ಜಿಲ್ಲೆಗಳಿಗೆ ಪ್ರತ್ಯೇಕ ಸಮಿತಿಗಳನ್ನು ರಚಿಸಿ ಆದೇಶಿಸಲಾಗಿತ್ತು. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 


೧೮೫೭ 


ಮೇಲೆ ಕ್ರಮ ಸಂಖ್ಯೆ ( 3) ರಲ್ಲಿ ಓದಲಾದ ಆದೇಶದಲ್ಲಿ , ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾಂತ್ರೀಕೃತ ಮೀನುಗಾರಿಕಾ ದೋಣಿಗಳನ್ನು ನಿರ್ಮಿಸಲು 
ಅನುವಾಗುವಂತೆ ಸಾಧ್ಯತಾ ಪ್ರಮಾಣ ಪತ್ರಗಳನ್ನು ನೀಡಲು ಯೋಜನಾ ಸಮನ್ವಯಾಧಿಕಾರಿ , ಮಲ್ಪೆ ಮತ್ತು ಹೊನ್ನಾವರ ಮೀನುಗಾರಿಕೆ ಬಂದರು ಯೋಜನೆ, 
ಮಲ್ಪೆ, ಉಡುಪಿ ಇವರ ಅಧ್ಯಕ್ಷತೆಯಲ್ಲಿ ಸಮಿತಿ ಒಂದನ್ನು ರಚಿಸಿ ಆದೇಶಿಸಲಾಗಿತ್ತು. 

ಮೇಲೆ ಕ್ರಮ ಸಂಖ್ಯೆ ( 4) ರಲ್ಲಿ ಓದಲಾದ ದಿನಾಂಕ : 12 - 08 -2013ರ ಪತ್ರದಲ್ಲಿ ನಿರ್ದೇಶಕರು, ಮೀನುಗಾರಿಕೆ ಇಲಾಖೆ ಇವರು ಮೀನುಗಾರಿಕೆ 
ಇಲಾಖೆಯಲ್ಲಿ ಆಡಳಿತವನ್ನು ಚುರುಕುಗೊಳಿಸಲು ಹಾಗೂ ಕಾರ್ಯದಕ್ಷತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಮೀನುಗಾರಿಕಾ ದೋಣಿಗಳಿಗೆ ಸಾಧ್ಯತಾ ಪತ್ರ 
ನೀಡುವ ಅಧಿಕಾರವನ್ನು ಈಗಾಗಲೇ ರಾಜ್ಯ ಸರ್ಕಾರವು ಯೋಜನಾ ಸಮನ್ವಯಾಧಿಕಾರಿ, ಮಿರವರ ಅಧ್ಯಕ್ಷತೆಯಲ್ಲಿ 3 ಪ್ರತ್ಯೇಕ ಜಿಲ್ಲಾ ಸಾಧ್ಯತಾ ಪತ್ರಗಳನ್ನು 
ನೀಡುವ ಸಮಿತಿಗಳನ್ನು ರಚಿಸಿದ್ದು, ಸದರಿ ಸಮಿತಿಯಲ್ಲಿ ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಆಯಾ ಜಿಲ್ಲೆಯ 
ಫೆಡರೇಶನ್‌ನ ಆಡಳಿತ ನಿರ್ದೇಶಕರಲ್ಲದೆ ಜಿಲ್ಲಾ ಲೀಡ್ ಬ್ಯಾಂಕ್ ಮ್ಯಾನೇಜರುಗಳು ಸದಸ್ಯರಾಗಿದ್ದು, ಇವು ಸ್ಥಳೀಯ ಸಂಸ್ಥೆಗಳಾಗಿರುವುದರಿಂದ, ಅವುಗಳನ್ನೇ 
ಮುಂದುವರೆಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟಿರುತ್ತಾರೆ. ಮುಂದುವರೆದು, ದಿನಾಂಕ : 20 - 08 - 2013ರ ಪತ್ರದಲ್ಲಿ ಮೀನುಗಾರಿಕಾ ದೋಣಿಗಳಿಗೆ 
ಸಾಧ್ಯತಾ ಪ್ರಮಾಣ ಪತ್ರ ನೀಡುವ ಅಧಿಕಾರವನ್ನು ಮೀನುಗಾರಿಕೆ ಉಪ ನಿರ್ದೇಶಕರಿಗೆ ಪ್ರತ್ಯಾಯೋಜಿಸುವ ಸಂಬಂಧ ಹೊಸ ಸಮಿತಿಯನ್ನು ರಚಿಸುವಂತೆ 
ಕೋರಿರುತ್ತಾರೆ. 
ಮೀನುಗಾರಿಕೆ ನಿರ್ದೇಶಕರ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಪಸಂಮೀ 135 ಮೀಇಸೇ 2013 , ಬೆಂಗಳೂರು, ದಿನಾಂಕ : 21 - 09 - 2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಯಾಂತ್ರೀಕೃತ 
ಮೀನುಗಾರಿಕಾ ದೋಣಿಗಳನ್ನು ನಿರ್ಮಿಸಲು ಸಾಧ್ಯತಾ ಪ್ರಮಾಣ ಪತ್ರವನ್ನು ನೀಡುವ ಸಂಬಂಧ ಮೂರು ( 03) ಜಿಲ್ಲೆಗಳಿಗೆ ಈ ಕೆಳಕಂಡಂತೆ ಪ್ರತ್ಯೇಕ 
ಸಮಿತಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರಚಿಸಿ ಆದೇಶಿಸಿದೆ. 
ದಕ್ಷಿಣ ಕನ್ನಡ ಜಿಲ್ಲೆ 
ಮೀನುಗಾರಿಕೆ ಉಪ ನಿರ್ದೇಶಕರು, ಮಂಗಳೂರು 

ಅಧ್ಯಕ್ಷರು 
ಡಿಸ್ಟಿಕ್ಸ್ ಲೀಡ್ ಬ್ಯಾಂಕ್ ಮ್ಯಾನೇಜರ್, ಮಂಗಳೂರು 

ಸದಸ್ಯರು 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-1), (ದೋಣಿ ಮತ್ತು ಸಲಕರಣೆ), ಸದಸ್ಯರು 
ಮಂಗಳೂರು 


1. 


4 . 


ಮೀನುಗಾರಿಕೆ ಸಹಾಯಕ ನಿರ್ದೇಶಕರು, (ಶ್ರೇಣಿ- 2), ಮಂಗಳೂರು 


ಸದಸ್ಯರು 


5 


| ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ- 1), ಮಂಗಳೂರು 


ಸದಸ್ಯ - ಕಾರ್ಯದರ್ಶಿ 


ಉಡುಪಿ ಜಿಲ್ಲೆ 


ಮೀನುಗಾರಿಕೆ ಉಪ ನಿರ್ದೇಶಕರು, ಮಂಗಳೂರು 


ಅಧ್ಯಕ್ಷರು 
ಸದಸ್ಯರು 


ಡಿಸ್ಟಿಕ್ಸ್ ಲೀಡ್ ಬ್ಯಾಂಕ್ ಮ್ಯಾನೇಜರ್‌, ಉಡುಪಿ 


ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ- 1) ( ತಾಂತ್ರಿಕ), ಉಡುಪಿ 


ಸದಸ್ಯರು 
ಸದಸ್ಯರು 


ಮೀನುಗಾರಿಕೆ ಸಹಾಯಕ ನಿರ್ದೇಶಕರು , (ಶ್ರೇಣಿ- 2), ಉಡುಪಿ 


_ 5 , | ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ- 2), ಕುಂದಾಪುರ 


ಸದಸ್ಯರು 
ಸದಸ್ಯ -ಕಾರ್ಯದರ್ಶಿ 


6. | ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು , ಉಡುಪಿ 


ಉತ್ತರ ಕನ್ನಡ ಜಿಲ್ಲೆ 


ಮೀನುಗಾರಿಕೆ ಉಪ ನಿರ್ದೇಶಕರು, ಕಾರವಾರ 


ಅಧ್ಯಕ್ಷರು 
ಸದಸ್ಯರು 


| ಡಿಸ್ಟಿಕ್ಸ್ ಲೀಡ್ ಬ್ಯಾಂಕ್ ಮ್ಯಾನೇಜರ್‌, ಉತ್ತರ ಕನ್ನಡ 


ಸದಸ್ಯರು 


ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ- 1), (ದೋಣಿ ಮತ್ತು 
ಸಲಕರಣೆ) , ಕಾರವಾರ 


4 . 


ಮೀನುಗಾರಿಕೆ ಸಹಾಯಕ ನಿರ್ದೇಶಕರು, (ಶ್ರೇಣಿ- 2 ), ಕಾರವಾರ 


ಸದಸ್ಯರು 


ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ- 2), ಅಂಕೋಲಾ 


ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ- 2 ), ಕುಮಟಾ 


ಸದಸ್ಯರು 
ಸದಸ್ಯರು 
ಸದಸ್ಯರು 


7 . 


| ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ- 2 ) , ಹೊನ್ನಾವರ 


೧೮೫೮ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೨ , ೨೦೧೩ 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ- 2), ಭಟ್ಕಳ 

| ಸದಸ್ಯರು 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-1), ಕಾರವಾರ 

ಸದಸ್ಯ -ಕಾರ್ಯದರ್ಶಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಜಿ . ಜಯಣ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ ( ಮೀ ). 


PR . 1031 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಪಸಂಮೀ 37 ಮೀಇಯೋ 2013, ಬೆಂಗಳೂರು, ದಿನಾಂಕ : 19 - 09 - 2013. 
ವಿವಿಧ ಜಾತಿಯ ಬಲಿತ ಬಿತ್ತನೆ ಮೀನುಮರಿಗಳ ಮಾರಾಟ ದರವನ್ನು ( ಸಾಗಾಣಿಕೆ ವೆಚ್ಚ ಹೊರತುಪಡಿಸಿ) ಈ ಕೆಳಕಂಡಂತೆ ಈ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಿಗದಿಪಡಿಸಿ ಆದೇಶಿಸಿದೆ. 

ಪರಿಷ್ಕೃತ ದರ 1000 ಸಂಖ್ಯೆ ಮೀನುಮರಿಗಳಿಗೆ 
ಬಲಿತ ಬಿತ್ತನೆ ಮೀನುಮರಿ ತಳಿಗಳು 

( ರೂ . ಗಳಲ್ಲಿ) 
1. ಕಟ್ಟಾ 

800 .00 
ರೋಹು 

800.00 
ಮೃಗಾಲ್ 
ಸಾಮಾನ್ಯಗೆಂಡೆ 

800 .00 
ಹುಲ್ಲುಗೆಂಡೆ 

1000 . 00 
ಬೆಳ್ಳಿಗೆಂಡೆ 

1000. 00 


ಶಿ , 


800. 00 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜಿ. ಜಯಣ್ಣ 
- ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ ( ಮೀ ). 


PR . 1032 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 


ವಿಷಯ : ಬೆಂಗಳೂರು ಕುಮಾರ ಕೃಪ ರಸ್ತೆಯಲ್ಲಿರುವ ಕುಮಾರ ಕೃಪ ಅತಿಥಿಗೃಹ ಆವರಣದಲ್ಲಿ ಹೊಸ ಅತಿಥಿಗೃಹ 

ಒಂದನೇ ಹಂತದ ಕಾಮಗಾರಿಯ ಅಂದಾಜು ಮೊತ್ತ ರೂ . 3965 .00 ಲಕ್ಷಗಳ ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ 

ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ : 1. ಆದೇಶ ಸಂಖ್ಯೆ : ಲೋಇ 148 ಬಿಎಂಎಸ್ 2010, ದಿನಾಂಕ : 17 - 06 - 2010. 

ಮುಖ್ಯ ಇಂಜಿನಿಯರ್, ಸಂಕ ( ದ), ಬೆಂಗಳೂರು, ಇವರ ಪತ್ರ ಸಂ . ಮುಅ:ಸಂಕದ: ಸಣ -1:2011 - 12 , 

ದಿನಾಂಕ : 30 - 05 - 2012 , 12 - 06 - 2012 ಮತ್ತು 12 - 02 - 2013. 
ಪ್ರಸ್ತಾವನೆ : 

ಬೆಂಗಳೂರು ನಗರದಲ್ಲಿರುವ ಕುಮಾರ ಕೃಪ ಅತಿಥಿ ಗೃಹದ ಆವರಣದಲ್ಲಿ ಖಾಲಿ ಇರುವ ನಿವೇಶನದಲ್ಲಿ ಹೊಸ 10 ಮಹಡಿಗಳ ಕಟ್ಟಡವನ್ನು 
202 ಕೊಠಡಿಗಳಿಗೆ ಅವಕಾಶವಿರುವಂತೆ ( ಅವುಗಳ ಪೈಕಿ ಅತಿ ಗಣ್ಯ ವ್ಯಕ್ತಿಗಳ ವಾಸ್ತವ್ಯಕ್ಕಾಗಿ 40 ಕೊಠಡಿಗಳು) ರೂ . 6000.00 ಲಕ್ಷಗಳ ಅಂದಾಜಿನಲ್ಲಿ 
ನಿರ್ಮಾಣ ಮಾಡಲು ಕೆಲವೊಂದು ಷರತ್ತು ವಿಧಿಸಿ ಮೇಲೆ 1ರಲ್ಲಿ ಓದಲಾದ ದಿನಾಂಕ : 17 -06 -2010ರ ಆದೇಶದಲ್ಲಿ ಆದೆ 
ಅಂದಾಜು ಮೊತ್ತ ಜಾಸ್ತಿ ಆಗಿರುವುದರಿಂದ ಮುಂದಿನ ಕ್ರಮ ಕೈಗೊಂಡಿರುವುದಿಲ್ಲ. 

2 . ಬೆಂಗಳೂರು ಕುಮಾರ ಕೃಪ ಅತಿಥಿಗೃಹ ಆವರಣದಲ್ಲಿ ಪ್ರಧಾನ ಮುಖ್ಯ ವಾಸ್ತುಶಿಲ್ಪಿಗಳು ನೀಡಿರುವ ನೀಲಿ ನಕ್ಷೆಗಳಂತೆ ಹಾಲಿ ಕುಮಾರ ಕೃಪ 
ಅತಿಥಿಗೃಹ ಕಟ್ಟಡದ ವಾಸ್ತುಶಿಲ್ಪಕ್ಕೆ ಹೊಂದಾಣಿಕೆ ಇರುವಂತೆ 9 ಅಂತಸ್ತಿನ ( ಬೆಸ್‌ಮೆಂಟ್ , ನೆಲಮಹಡಿ ಮತ್ತು 7 ಮೇಲ್ಮಹಡಿ) ಹೊಸ ಅತಿಥಿಗೃಹ ಕಟ್ಟಡ 11 
ನಿರ್ಮಾಣ ಮಾಡುವ ಕಾಮಗಾರಿಯ ಅಂದಾಜು ಮೊತ್ತ ರೂ . 7,200. 00 ಲಕ್ಷಗಳಿಗೆ ಲೆಕ್ಕಶೀರ್ಷಿಕೆ : 4059ರ ಅಡಿಯಲ್ಲಿ 2012 - 13ನೇ ಸಾಲಿನಲ್ಲಿ 
ಅನುದಾನದೊಂದಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವಂತೆ ಮೇಲೆ 2ರಲ್ಲಿ ಓದಲಾದ ದಿನಾಂಕ : 30 - 05 - 2012ರ ಪತ್ರದಲ್ಲಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

3. ಅದರಂತೆ ಕರಡು ಸಚಿವ ಸಂಪುಟ ಟಿಪ್ಪಣಿ ಮಂಡಿಸಲಾಗಿತ್ತು . ದಿನಾಂಕ : 21 - 09 -2012 ರಂದು ನಡೆದ ಸಚಿವ ಸಂಪುಟದ ಕಾರ್ಯಸೂಚಿಯ 
ಕ್ರ. ಸಂ . 21 ರಲ್ಲಿ ಚರ್ಚಿಸಿ ವಿಷಯವನ್ನು ಅನಿರ್ಧಿಷ್ಟ ಕಾಲದವರೆಗೆ ಮುಂದೂಡಲಾಗಿರುತ್ತದೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 

೧೮೫೯ 
4. ಈ ಹಿನ್ನೆಲೆಯಲ್ಲಿ ಕುಮಾರ ಕೃಪ ಅತಿಥಿಗೃಹ ಹೆಚ್ಚುವರಿ ಕೊಠಡಿ ನಿರ್ಮಾಣಕ್ಕೆ 2012 -13ನೇ ಸಾಲಿನಲ್ಲಿ ಮುಂದುವರೆದ ಕಾಮಗಾರಿಗಳ 
ಪಟ್ಟಿಯಲ್ಲಿ ಮೀಸಲಿರಿಸಿದ್ದ ಲೆಕ್ಕಶೀರ್ಷಿಕೆ : 4059ರ ಅಡಿಯಲ್ಲಿ ರೂ . 1788.96 ಲಕ್ಷಗಳ ಅನುದಾನವನ್ನು ಹಿಂಪಡೆದು ಬದಲಿ ಕಾಮಗಾರಿಗಳಿಗೆ 
ಅನುಮೋದನೆ ನೀಡಲಾಗಿರುತ್ತದೆ. ಪ್ರಸ್ತುತ ಈ ಕಾಮಗಾರಿಗೆ ಯಾವುದೇ ಅನುದಾನ ಲಭ್ಯವಿರುವುದಿಲ್ಲ. 

5 . ದಿನಾಂಕ : 05 - 01 - 2013ರಂದು ಪ್ರಧಾನ ಕಾರ್ಯದರ್ಶಿಗಳು, ಲೋಕೋಪಯೋಗಿ ಇಲಾಖೆ ಇವರು ಸಭೆ ನಡೆಸಿ ಬೆಂಗಳೂರು ಕುಮಾರ ಕೃಪ 
ಅತಿಥಿ ಗೃಹ ಆವರಣದಲ್ಲಿ ಹೊಸ ಅತಿಥಿ ಗೃಹ ಕಟ್ಟಡವನ್ನು 2 ಹಂತಗಳಲ್ಲಿ ನಿರ್ಮಾಣ ಮಾಡುವ ಬಗ್ಗೆ ಪರಿಶೀಲಿಸಿ ಸೂಕ್ತ ಪ್ರಸ್ತಾವನೆಯನ್ನು ಮುಖ್ಯ 
ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡ ( ದ) , ಇವರಿಗೆ ಸರ್ಕಾರಕ್ಕೆ ಸಲ್ಲಿಸುವಂತೆ ಸೂಚಿಸಿರುತ್ತಾರೆ 

6. ಅದರಂತೆ ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡ ( ದ), ಇವರು ಮೇಲೆ ಓದಲಾದ ( 2) ರ ಪತ್ರದಲ್ಲಿ ಒಂದನೇ ಹಂತದಲ್ಲಿ ಕುಮಾರ 
ಕೃಪ ಅತಿಥಿಗೃಹದ ಪಶ್ಚಿಮ ಭಾಗದಲ್ಲಿ ಸುಮಾರು 1550.00 ಚ. ಮೀ . ವಿಸ್ತೀರ್ಣ ಜಾಗದಲ್ಲಿ ತಳಮಹಡಿ, ನೆಲಮಹಡಿ ಮತ್ತು 7 ಮೇಲ್ಮಹಡಿಗಳ ಒಟ್ಟು 
ವಿಸ್ತೀರ್ಣ 9842 .00 ಚ. ಮೀ . ನಲ್ಲಿ 75 ಅತಿಥಿ ಗೃಹ ಕೊಠಡಿಗಳು ಮತ್ತು 24 ವಿ . ವಿ. ಐ . ಪಿ. ಅತಿಥಿ ಗೃಹ ಕೊಠಡಿಗಳನ್ನು ನಿರ್ಮಾಣ ಮಾಡಬಹುದಾಗಿದ್ದು, 
ಈ ವಿಸ್ತೀರ್ಣದಲ್ಲಿ ಪೋರ್ಟಿಕೋ , ಡೈನಿಂಗ್, ಅಡುಗೆ ಕೋಣೆ ಮತ್ತು ಉಗ್ರಾಣಗಳು ಸೇರಿರುತ್ತವೆ. ಈ ರೀತಿ ನಿರ್ಮಾಣ ಮಾಡುವುದರಿಂದ 1ನೇ ಹಂತದ 
ಎಲ್ಲಾ ಕೊಠಡಿಗಳನ್ನು ಅತಿಥಿ ವಾಸ್ತವ್ಯಕ್ಕೆ ಯಾವುದೇ ತೊಂದರೆ ಇಲ್ಲದೇ ಉಪಯೋಗಿಸಬಹುದಾಗಿದ್ದು, ಈಗಾಗಲೇ ಸಲ್ಲಿಸಿರುವ ಮೂಲ ಅಂದಾಜಿನಂತೆ 
ಅದರಲ್ಲಿ ರೂ . 3965.00 ಲಕ್ಷಗಳು ಬೇಕಾಗಿರುತ್ತದೆ ಎಂದು ಪ್ರಸ್ತಾಪಿಸಿರುತ್ತಾರೆ. 

ಭಾಗವನ್ನು ನಿರ್ಮಾಣ ಮಾಡಲು ಯೋಜಿಸಿದ್ದು , ಸುಮಾರು 1225.00 ಚ. ಮೀ . ವಿಸ್ತೀರ್ಣದ ಜಾಗದಲ್ಲಿ ತಳಮಹಡಿ, 
ನೆಲಮಹಡಿ ಮತ್ತು 7 ಮೇಲ್ಮಹಡಿಗಳ ಒಟ್ಟು ವಿಸ್ತೀರ್ಣ 8030.00 ಚ. ಮೀ . ನಲ್ಲಿ 87 ಅತಿಥಿ ಗೃಹ ಕೊಠಡಿಗಳು ಮತ್ತು 15 ವಿ . ವಿ . ಐ. ಪಿ ಅತಿಥಿ ಗೃಹ 
ಕೊಠಡಿಗಳನ್ನು ನಿರ್ಮಾಣ ಮಾಡಬಹುದಾಗಿದ್ದು , ಈ ಕಾಮಗಾರಿಗೆ ಈಗಾಗಲೇ ಸಲ್ಲಿಸಲಾಗಿದ್ದ ಮೂಲ ಅಂದಾಜಿನಂತೆ ರೂ . 3235.00 ಲಕ್ಷಗಳು 
ಬೇಕಾಗಿರುತ್ತದೆ. ಈ ಮೊದಲು ಸಲ್ಲಿಸಿದ್ದ ರೂ . 7200. 00 ಲಕ್ಷಗಳ ಮೂಲ ಅಂದಾಜಿನಲ್ಲಿ ರೂ . 3965 . 00 ಲಕ್ಷ ಮತ್ತು ರೂ . 3235 . 00 ಲಕ್ಷಗಳನ್ನು ಎರಡು 
ಹಂತದ ಕಾಮಗಾರಿಗಳಾಗಿ ಬೇರ್ಪಡಿಸಲಾಗಿದೆ. 

8. ಪ್ರಸ್ತಾಪಿತ ಕಾಮಗಾರಿಗಳನ್ನು ಹಂತ ಹಂತವಾಗಿ ನಿರ್ಮಾಣ ಮಾಡಿದರೆ ಒಂದನೇ ಹಂತದ ಕಟ್ಟಡ ಸಂಪೂರ್ಣವಾಗಿ ಅತಿಥಿಗಳ ವಾಸ್ತವ್ಯಕ್ಕೆ 
ಯಾವುದೇ ಅಡಚಣೆ ಇಲ್ಲದೇ ನೀಡಬಹುದಾಗಿರುತ್ತದೆ. 2ನೇ ಹಂತದ ಜಾಗದಲ್ಲಿ ಹಾಲಿ ಇರುವ ವಸತಿ ಗೃಹಗಳನ್ನು 1ನೇ ಹಂತ ನಿರ್ಮಾಣ ಮಾಡಿದ 
ನಂತರ ಕೆಡವಬಹುದಾಗಿರುತ್ತದೆ. ಅಲ್ಲಿಯ ತನಕ ವಸತಿ ಗೃಹಗಳಲ್ಲಿ ವಸತಿದಾರರು ವಾಸ್ತವ್ಯ ಮುಂದುವರೆಸಬಹುದಾಗಿದೆಯೆಂದು ವರದಿಸುತ್ತಾ, ಒಂದನೇ 
ಹಂತದ ಕಟ್ಟಡ ಕಾಮಗಾರಿಯ ನಿರ್ಮಾಣದ ಅಂದಾಜು ಮೊತ್ತ ರೂ . 3965.00 ಲಕ್ಷಗಳನ್ನು ಲೆಕ್ಕಶೀರ್ಷಿಕೆ : 4059 - 80 -051 - 0 - 29 -386 - ಇಲಾಖಾ 
ಕಟ್ಟಡಗಳ ಯೋಜನೆಯಡಿಯಲ್ಲಿ ಒದಗಿಸಿ ಆಡಳಿತಾತ್ಮಕ ಅನುಮೋದನೆ ನೀಡುವಂತೆ ಮೇಲೆ 2ರಲ್ಲಿ ಓದಲಾದ ದಿನಾಂಕ : 12 - 06 - 2012ರ ಪತ್ರದಲ್ಲಿ 
ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡ ( ದ), ಇವರು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
೨. ಮೇಲ್ಕಂಡ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಲೋಇ277 ಬಿಎಂಎಸ್ 2012 , ಬೆಂಗಳೂರು, ದಿನಾಂಕ : 19 - 06 - 2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ಕುಮಾರ ಕೃಪ ರಸ್ತೆಯಲ್ಲಿರುವ ಕುಮಾರ ಕೃಪ ಅತಿಥಿಗೃಹ ಆವರಣದಲ್ಲಿ 2 
ಹಂತಗಳ ಕಾಮಗಾರಿಯನ್ನು ಕೈಗೊಳ್ಳಲು ನಿರ್ಧರಿಸಿ, ಅವುಗಳಲ್ಲಿ 1ನೇ ಹಂತದ ಕಾಮಗಾರಿಯನ್ನು ಕುಮಾರ ಕೃಪ ವಸತಿಗೃಹದ ಪಶ್ಚಿಮ ಭಾಗದಲ್ಲಿ 
ಸುಮಾರು 1550.00 ಚ. ಮೀ . ವಿಸ್ತೀರ್ಣ ಜಾಗದಲ್ಲಿ ತಳಮಹಡಿ, ನೆಲಮಹಡಿ ಮತ್ತು 7 ಮೇಲ್ಮಹಡಿಗಳ ಒಟ್ಟು ವಿಸ್ತೀರ್ಣ 9842 .00 ಚ. ಮೀ . ನಲ್ಲಿ 75 
ಅತಿಥಿಗೃಹ ಕೊಠಡಿಗಳು ಮತ್ತು 24 ವಿ . ವಿ. ಐ . ಪಿ . ಕೊಠಡಿಗಳನ್ನು ನಿರ್ಮಾಣ ಮಾಡಲು ರೂ . 3965 .00 ಲಕ್ಷ (ರೂಪಾಯಿ ಮೂರು ಸಾವಿರದ ಒಂಬೈನೂರ 
ಅರವತ್ತೈದು ಲಕ್ಷ ಮಾತ್ರ) ಗಳ ಅಂದಾಜು ಪಟ್ಟಿಯ ಕಾಮಗಾರಿಯನ್ನು 2013 -14ನೇ ಸಾಲಿನ ಲೆಕ್ಕಶೀರ್ಷಿಕೆ : 4059 ( ಯೋಜನೆ) ಅಡಿಯಲ್ಲಿ ಅಪೆಂಡಿಕ್ಸ್ 
ಇ ನಲ್ಲಿ ಸೇರಿಸುವ ಷರತ್ತುಗೊಳಪಡಿಸಿ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ಎಂ . ವೀರಯ್ಯ 
PR. 1033 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಲೋಕೋಪಯೋಗಿ, ಬಂದರು ಮತ್ತು 

ಒಳನಾಡು ಜಲಸಾರಿಗೆ ಇಲಾಖೆ ( ಕಟ್ಟಡಗಳು ). 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
ವಿಷಯ : ಚಿಕ್ಕಬಳ್ಳಾಪುರ ಪಟ್ಟಣದಲ್ಲಿ ಹೊಸದಾಗಿ ಕ. ರಾ .ರ. ಸಾ .ಸಂಸ್ಥೆಯ ಬಸ್ ನಿಲ್ದಾಣ ನಿರ್ಮಿಸಲು ಲೋಕೋಪಯೋಗಿ 

ಇಲಾಖೆಗೆ ಸೇರಿದ ಪ್ರವಾಸಿ ಮಂದಿರದ 33 ಗುಂಟೆ ಜಮೀನನ್ನು ಕ. ರಾ . ರ. ಸಾ . ಸಂಸ್ಥೆಗೆ ಹಸ್ತಾಂತರಿಸುವ ಕುರಿತು. 
ಓದಲಾಗಿದೆ : 1. ಸಾರಿಗೆ ಇಲಾಖೆಯ ಅ. ಟಿ. ಸಂಖ್ಯೆ : ಸಾರಿಇ 361 ಸಾಸಂಇ 2008, ದಿನಾಂಕ : 05 - 10 - 2009 . 

2 . ಜಿಲ್ಲಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಜಿಲ್ಲೆ, ಇವರ ಪತ್ರ ಸಂಖ್ಯೆ : ಪಿಎಸಿಆರ್ 13/2009 -10 , ದಿನಾಂಕ : 

01 - 09 - 2009 ಹಾಗೂ ಎಲ್‌ಎನ್‌ಡಿಸಿಆರ್‌ : 156 : 2009 - 10 , ದಿನಾಂಕ : 30 - 01 - 2010. 
3 . ಜಿಲ್ಲಾಧಿಕಾರಿಗಳು , ಚಿಕ್ಕಬಳ್ಳಾಪುರ ಜಿಲ್ಲೆ, ಇವರ ಪತ್ರ ಸಂಖ್ಯೆ : ಎಲ್‌ಎನ್‌ಡಿಸಿಆ‌:234 :2009 - 10, 

ದಿನಾಂಕ : 28 - 12 - 2012 ಹಾಗೂ 17 - 09 - 2013. 
4 . ತೋಟಗಾರಿಕಾ ಇಲಾಖೆಯ ಆದೇಶ ಸಂಖ್ಯೆ : ತೋಇ 03 ರೇಯೋವಿ 2012, ದಿನಾಂಕ : 02 - 03 -2012 . 
5. ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ ವಿಭಾಗ, ಚಿಕ್ಕಬಳ್ಳಾಪುರ , ಇವರ ಪತ್ರ 

ಸಂಖ್ಯೆ : ಸಕಾಇ/ಲೋಣ/ಉವಿ/ ಚಿಬಪು/ ಐಬಿ /2011 - 12 / 318, ದಿನಾಂಕ : 17 - 07 - 2012 . 


೧೮೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨ , ೨೦೧೩ 


ಭಾಗ ೧ 


* 


* 


* 


ಪ್ರಸ್ತಾವನೆ : 

ಮೇಲೆ 1ರಲ್ಲಿ ಓದಲಾದ ದಿನಾಂಕ : 05 -10 - 2009ರ ಅನಧಿಕೃತ ಟಿಪ್ಪಣಿಯಲ್ಲಿ ಸಾರಿಗೆ ಇಲಾಖೆಯ ಚಿಕ್ಕಬಳ್ಳಾಪುರ ಪಟ್ಟಣದಲ್ಲಿರುವ 
ಲೋಕೋಪಯೋಗಿ ಇಲಾಖೆಯ ಪ್ರವಾಸಿ ಮಂದಿರದ ಆವರಣದಲ್ಲಿ ಇರುವ ಒಟ್ಟು 3 ಎಕರೆ 2 ಗುಂಟೆ ಜಮೀನನ್ನು ಹೊಸ ಬಸ್ ನಿಲ್ದಾಣ ನಿರ್ಮಾಣ 
ಮಾಡಲು ಕ. ರಾ .ರ. ಸಾ .ಸಂಸ್ಥೆಗೆ ಹಸ್ತಾಂತರಿಸಲು ಕೋರಿದ್ದರು. 

ಮೇಲೆ 2ರಲ್ಲಿ ಓದಲಾದ ಪತ್ರಗಳಲ್ಲಿ ಜಿಲ್ಲಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ, ಇವರ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಪ್ರವಾಸಿ 
ಮಂದಿರದ ಜಾಗವನ್ನು ನೂತನ ಬಸ್ ನಿಲ್ದಾಣ ನಿರ್ಮಾಣ ಮಾಡಲು 03 ಎಕರೆ 02 ಗುಂಟೆ ಪ್ರದೇಶವನ್ನು ಕ. ರಾ .ರ. ಸಾ. ಸಂಸ್ಥೆಗೆ ಹಸ್ತಾಂತರಿಸಿದಲ್ಲಿ 
ಹೊಸದಾಗಿ ಪ್ರವಾಸಿ ಮಂದಿರ ನಿರ್ಮಾಣ ಮಾಡಲು ಸೂಕ್ತ ಬದಲಿ ಜಾಗವನ್ನು ನೀಡುವುದಾಗಿ ತಿಳಿಸಿದ್ದರು. ಈ ವಿಷಯದ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ 
ಸಾರಿಗೆ ಇಲಾಖೆ ಅಧಿಕಾರಿಗಳು , ಜಿಲ್ಲಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಜಿಲ್ಲೆ , ಚಿಕ್ಕಬಳ್ಳಾಪುರ, ವ್ಯವಸ್ಥಾಪಕ ನಿರ್ದೇಶಕರು, ಕ. ರಾ .ರ. ಸಾ .ನಿಗಮ , ಬೆಂಗಳೂರು 
ಹಾಗೂ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳನ್ನೊಳಗೊಂಡಂತೆ ಅನೇಕ ಸಭೆಗಳನ್ನು ನಡೆಸಲಾಗಿರುತ್ತದೆ. 

ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡ ( ದಕ್ಷಿಣ), ಬೆಂಗಳೂರು, ಇವರು ವರದಿಯನ್ನು ಸಲ್ಲಿಸಿ ಮೇಲ್ಕಂಡ ಜಮೀನುಲೋಕೋಪಯೋಗಿ 
ಇಲಾಖೆಯ ವಶದಲ್ಲಿದ್ದು ಅದರಲ್ಲಿ ನಿರ್ಮಿಸಿದ್ದ ಪ್ರವಾಸಿ ಮಂದಿರದ ಜೊತೆಗೆ ಖಾಲಿ ಇರುವ ಜಾಗವನ್ನು ಬಸ್ ನಿಲ್ದಾಣಕ್ಕೆ ನೀಡಿದ್ದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 
ಸದ್ಯಕ್ಕೆ ಗಣ್ಯ ವ್ಯಕ್ತಿಗಳಿಗೆ ಅತಿಥಿ ಗೃಹವು ಇಲ್ಲದಂತಾಗುತ್ತದೆ. ಆದುದರಿಂದ ಬೇರೆ ಜಾಗದಲ್ಲಿ ಅತಿಥಿ ಗೃಹವನ್ನು ನಿರ್ಮಿಸಿ ತದನಂತರ ನೀಡುವುದು 
ಸೂಕ್ತವೆಂದು ತಿಳಿಸಿರುತ್ತಾರೆ. 

ಮೇಲೆ 3ರಲ್ಲಿ ಓದಲಾದ ದಿನಾಂಕ : 28 -12 -20012ರ ಪತ್ರದಲ್ಲಿ ಜಿಲ್ಲಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಜಿಲ್ಲೆ ಇವರು ಒಟ್ಟು ಲಭ್ಯವಿರುವ ಜಮೀನಿನ 
ಬಗ್ಗೆ ಸರ್ವೆ ಮಾಡಿಸಿದ್ದು ಪ್ರಸ್ತುತ ಈ ಕೆಳಗಿನಂತೆ ಜಮೀನು ಲಭ್ಯವಿರುತ್ತದೆ ಎಂದು ತಿಳಿಸಿದ್ದಾರೆ. 

* ಲೋಕೋಪಯೋಗಿ ಇಲಾಖೆಯ ಹೆಸರಿನಲ್ಲಿ ಮಾಲೀಕತ್ವ ಇರುವುದು - ಸರ್ವೆ ನಂ . 181 ರಲ್ಲಿ ಕೇವಲ 33 ಗುಂಟೆ ಮಾತ್ರ 
* ಸರ್ವೆ ನಂ . 182 ರಲ್ಲಿ 0 - 08 ಗುಂಟೆ ಸರ್ಕಾರಿ ಜಮೀನು. 
* ಸರ್ವೆ ನಂ . 183 ರಲ್ಲಿ 1 ಎಕರೆ 14 ಗುಂಟೆ ಸರ್ಕಾರಿ ಜಮೀನು. 

ಹೀಗೆ ಒಟ್ಟು 1 ಎಕರೆ 20 ಗುಂಟೆ ಕಂದಾಯ ಇಲಾಖೆಗೆ ಸೇರಿದ ಸರ್ಕಾರಿ ಜಮೀನು ಮತ್ತು ಲೋಕೋಪಯೋಗಿ ಇಲಾಖೆಗೆ ಸೇರಿದ 33 ಗುಂಟೆ 
ಸೇರಿಸಿ ಒಟ್ಟು 2 ಎಕರೆ 15 ಗುಂಟೆ ಜಮೀನಿನಲ್ಲಿ ಬಸ್ ನಿಲ್ದಾಣ ನಿರ್ಮಿಸಲು ಕೆ.ಎಸ್. ಆರ್. ಟಿ.ಸಿ. ಗೆ ನೀಡಲು ಪ್ರಸ್ತಾವನೆ ಬಂದಿರುತ್ತದೆ. ( ಹಿಂದೆ ಹೇಳಿದಂತೆ 
ವಿಸ್ತೀರ್ಣವು 3 ಎಕರೆ 27 ಗುಂಟೆ ಅಲ್ಲ). 

ಸದರಿ ವಿಷಯದ ಬಗ್ಗೆ 28- 02 -2012ರಂದು ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ನಡೆಸಲಾಗಿದ್ದು ಸದರಿ ಸಭೆಯಲ್ಲಿ 
ತೀರ್ಮಾನಿಸಿದಂತೆ ಚದಲಪುರ ಗ್ರಾಮದ ಸರ್ವೆ ನಂ . 80ರಲ್ಲಿ 2 ಎಕರೆ ರೇಷ್ಮೆ ಇಲಾಖೆಗೆ ಸೇರಿದ ಜಮೀನನ್ನು ಅತಿಥಿ ಗೃಹ ನಿರ್ಮಿಸಲು 
ಲೋಕೋಪಯೋಗಿ ಇಲಾಖೆಗೆ ತೋಟಗಾರಿಕೆ ಇಲಾಖೆ (ರೇಷ್ಮೆ) ಇವರಿಂದ ಮೇಲೆ 4ರಲ್ಲಿ ಓದಲಾದ ದಿನಾಂಕ : 2 - 3 - 2012ರಂದು ಆದೇಶವಾಗಿರುತ್ತದೆ 
ಈ ಆದೇಶದ ಅನ್ವಯ ಜಿಲ್ಲಾಧಿಕಾರಿಗಳು , ಚಿಕ್ಕಬಳ್ಳಾಪುರ, ಇವರ ಅ. ಜ್ಞಾ ಸಂಖ್ಯೆ : ಎಲ್‌ಎನ್‌ಡಿ/ ಸಿಆರ್/152 /2011 - 12 , ದಿನಾಂಕ : 08 - 03 - 2010ರಲ್ಲಿ 
ಮೇಲ್ಕಾಣಿಸಿದ 2 ಎಕರೆ ಜಮೀನನ್ನು ಲೋಕೋಪಯೋಗಿ ಇಲಾಖೆ, ಚಿಕ್ಕಬಳ್ಳಾಪುರ, ಇವರಿಗೆ ನೂತನ ಪ್ರವಾಸಿ ಮಂದಿರ ನಿರ್ಮಾಣ ಮಾಡಲು 
ವರ್ಗಾಯಿಸಿ ಆದೇಶಿಸಿರುತ್ತಾರೆ. 

ಕಂದಾಯ ಇಲಾಖೆಗೆ ಸೇರಿದ ಸರ್ಕಾರಿ ಜಮೀನಿನ ಬಗ್ಗೆ ಕಂದಾಯ ಇಲಾಖೆಯ ಪತ್ರ ಸಂಖ್ಯೆ : ಆರ್‌ಡಿ 49 ಎಲ್‌ಜಿಕೆ 2013, 
ದಿನಾಂಕ : 10 - 07 - 2013ರಲ್ಲಿ ಒಟ್ಟು 1 ಎಕರೆ 20 ಗುಂಟೆ ಜಮೀನನ್ನು ಕ. ರಾ .ರ. ಸಾ .ನಿಗಮಕ್ಕೆ ಹೊಸ ಬಸ್ ನಿಲ್ದಾಣ ನಿರ್ಮಿಸಲು ಮಂಜೂರು ಮಾಡಲು 
ಪೂರ್ವಾನುಮತಿಯನ್ನು ಜಿಲ್ಲಾಧಿಕಾರಿಗಳಿಗೆ ನೀಡಲಾಗಿರುತ್ತದೆ. ಅದರಂತೆ ಜಿಲ್ಲಾಧಿಕಾರಿಗಳು ತಮ್ಮ ದಿನಾಂಕ : 29 - 07 -2013ರ ಪತ್ರದಲ್ಲಿ 
ಕ್ರಮವಹಿಸಲಾಗುವುದೆಂದು ತಿಳಿಸಿರುತ್ತಾರೆ. 

ರೇಷ್ಮೆ ಇಲಾಖೆಯಿಂದ 2 ಎಕರೆ ಜಮೀನನ್ನು ಲೋಕೋಪಯೋಗಿ ಇಲಾಖೆಗೆ ಉಚಿತವಾಗಿ ನೀಡಿದ್ದರಿಂದ, ಸಾರಿಗೆ ಇಲಾಖೆ ವತಿಯಿಂದ 
ಲೋಕೋಪಯೋಗಿ ಇಲಾಖೆಯ ಮಾಲೀಕತ್ವದ 33 ಗುಂಟೆ ಜಮೀನು ಮತ್ತು ಕಟ್ಟಡಗಳಿಗೆ ಸೇರಿಸಿ ರೂ . 2 .50 ಕೋಟಿ ಮೊತ್ತವನ್ನು ಹೊಸ ಅತಿಥಿ ಗೃಹ 
ನಿರ್ಮಿಸಲು ಕ. ರಾ .ರ. ಸಾ .ನಿಗಮ ಇಂದ ನೀಡಲು ವ್ಯವಸ್ಥಾಪಕ ನಿರ್ದೇಶಕರು, ಕ. ರಾ .ರ. ಸಾ . ನಿಗಮ , ಇವರ ಪತ್ರ ಸಂಖ್ಯೆ : ಕೆಕ:ಕಾಇ:1661/ 2012-13, 
ದಿನಾಂಕ : 18 - 01 -2013ರ ಪತ್ರದಲ್ಲಿ ಒಪ್ಪಿರುತ್ತಾರೆ. 

ಪ್ರಸ್ತುತ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಿಸಿದ 33 ಗುಂಟೆ ಜಮೀನು ಹಾಗೂ ಅದರಲ್ಲಿರುವ ಕಟ್ಟಡಗಳ ಮೌಲ್ಯದ ಬಗ್ಗೆ ಸಹಾಯಕ 
ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ ಉಪ ವಿಭಾಗ, ಚಿಕ್ಕಬಳ್ಳಾಪುರ, ಇವರು ಮೇಲೆ 5ರಲ್ಲಿ ಓದಲಾದ ದಿನಾಂಕ : 17 - 07 
2012ರ ಪತ್ರದಲ್ಲಿ ಉಪನೋಂದಣಾಧಿಕಾರಿಗಳ ಕಛೇರಿಯಲ್ಲಿ ನಿಗದಿಪಡಿಸಿರುವಂತೆ 33 ಗುಂಟೆ ಜಮೀನು/35521.00 ಚ. ಅ. ಗಳಿಗೆ ವಾಣಿಜ್ಯ ನಿವೇಶನ 
ಮಾರುಕಟ್ಟೆ ಮೌಲ್ಯದ ದರ ಪ್ರತಿ ಚ . ಅ. ಗೆ 1330.00 ರೂ . ಗಳಂತೆ ಒಟ್ಟು ರೂ . 4.68 ಕೋಟಿ ಹಾಗೂ ಕಟ್ಟಡದ ಮೊತ್ತ ರೂ . 0.15 ಕೋಟಿಗಳಾಗುತ್ತದೆಂದು 
ತಿಳಿಸುತ್ತಾ ಒಟ್ಟಾರೆ ಮೌಲ್ಯ ರೂ . 4.83 ಕೋಟಿಗಳಾಗುತ್ತದೆಂದು ವರದಿ ಮಾಡಿರುತ್ತಾರೆ. 
ಮೇಲ್ಕಾಣಿಸಿದ ವಿವರಗಳನ್ನು ಸಚಿವ ಸಂಪುಟಕ್ಕೆ ಮಂಡಿಸಲಾಗಿತ್ತು. ಸಚಿವ ಸಂಪುಟದ ತೀರ್ಮಾನದನ್ವಯ ಈ ಕೆಳಕಂಡ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : ಲೋಇ314 ಬಿಎಂಎಸ್ 2009 ( ಭಾ ), ಬೆಂಗಳೂರು, ದಿನಾಂಕ : 05- 10 - 2013 | 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಪಟ್ಟಣದಲ್ಲಿ ಹೊಸದಾಗಿ ಕ. ರಾ .ರ. ಸಾ . ಸಂಸ್ಥೆಯ ಬಸ್ ನಿಲ್ದಾಣ ನಿರ್ಮಾಣ 
ಮಾಡಲು ಚಿಕ್ಕಬಳ್ಳಾಪುರ ತಾಲ್ಲೂಕು ವಾಪಸಂದ್ರ ಗ್ರಾಮದ ಸ. ನಂ . 181 ರಲ್ಲಿ ಲೋಕೋಪಯೋಗಿ ಇಲಾಖೆಗೆ ಸೇರಿದ 33 ಗುಂಟೆ ಜಮೀನು ಮತ್ತು 


2000 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 

Ooo 
mean,ao seutanto, JUDAFILO23 2008 wto zodi, do. 68,18,000.00 97 , 33 70088 WWEDN 219 .56, 24,850. 00 7807033DOOD 
ಇದರಲ್ಲಿ ಶೇ . 25ರಷ್ಟು ರೂ . 14 ,06, 213 .00 ಗಳನ್ನು ಕ. ರಾ . ರ. ಸಾ . ಸಂಸ್ಥೆಯಿಂದ ಪಾವತಿಸಿಕೊಂಡು ಹಸ್ತಾಂತರಿಸಲು ಆದೇಶಿಸಲಾಗಿದೆ. 

ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ ( ದಕ್ಷಿಣ), ಬೆಂಗಳೂರು, ಇವರು ಜಮೀನನ್ನು ಕ. ರಾ.ರ. ಸಾ.ಸಂಸ್ಥೆಗೆ ಹಸ್ತಾಂತರಿಸಲು ಸೂಕ್ತ ಕ್ರಮ 
ಕೈಗೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

3. do . Dedos 
PR . 1034 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ( ಕಟ್ಟಡಗಳು ). 


INFORMATION TECHNOLOGY, BIO - TECHNOLOGY AND 

SCIENCE AND TECHNOLOGY SECRETARIAT 
Subject : Establishment of Indian Institute of Information Technology in Karnataka University , Dharwad -reg. 
Preamble : 

Department of Higher Education , Ministry of Human Resource Development, Government of India , proposes to set up 20 new 
Indian Institute of Information Technology (IIIT ) in different parts of the country . Partners in setting up the IIITs would be Govt. of India 
(MHRD ), State Governments and Industry . Capital cost of each IIIT is tentatively estimated at Rs. 128 crores to be contributed in the 
ratio of 50 : 35 : 15 by the Central Government (Rs. 64 Crores ), State Government (about Rs. 45 Crores ) and the Industry (Rs. 19 . 2 
Crores) respectively . 

Karnataka State has submitted Detailed Project Report (DPR ) to Govt. of India for setting up of IIIT in Karnataka University 
campus , Dharwad . State Government has given its commitment to provide 50 - 100 acres of land, free of cost, as well as to provide 
financial support of Rs. 45 Crores towards its share of Capital Expenditure . The State has also submitted letter of support and 
commitment of Karnataka State Electronics Development Corporation Ltd . (KEONICS ) to provide Rs. 19 . 2 crores (15 % of the project 
cost) as Industry Partner Contribution towards meeting the capital expenditure of the proposed IIIT , in Karnataka University campus, 
Dharwad . Letters seeking support from over a dozen leading industries have been sent from the desk of Hon ble Chief Minister in 
November, 2012 . If and when the Department receives commitment letters of support from potential private industry partners , the share 
of Keonics will be reduced or completely withdrawn depending upon the extent of financial contribution by the private industry partners . 
Department of Higher Education , Ministry of Human Resource Development, Government of India , in letter No. 29 - 8 /2011- TS .I dated 
23rd August, 2013 , has conveyed that the competent authority has accorded approval of the proposal of Government of Karnataka for 
establishment of IIIT on PPP mode at Dharwad, with KEONICS as the Industry Partner contributing Rs. 19 .2 crores . The State 
Government is required to enter into MoU and MoA with Government of India for establishment of IIIT . 

The Higher Education Department of State Government has provided 50 acres of land , free of cost , in the Karnataka 
University campus, vide Government Order No. ED 153 UKV 2012 , dated : 25 -07 -2013 . 

Planning Departmenthas given its clearance for the project vide endorsement No . PD 17 FRO dated 03 -07 - 2013 . 

Finance Department has given its concurrence vide UO Note No . FD 234 Exp - 2/11, dated : 13 -06 -2011. State Government 
has allocated Rs. 11 Crores under Head of Account 3451-00 -090 - 2- 32 - Indian Institute of Information Technology , Dharwad ( IUITD ) 
during the financial year 2013 - 14 . 

Government Order No . ITD 07 MDA 2011 , Bangalore , dated : 24 " September, 2013 . 

In the circumstances explained above Government is pleased to accord approval for establishment of Indian Institute of 
Information Technology in Karnataka University, Dharwad subject to the following conditions : 

i) Estimated project cost of Rs. 128 crores to bemet by Central Government, State Government and Industry Partner in 

the ratio of 50 : 35 : 15 . Accordingly , State Government will have to provide about Rs. 45 crores . 
KEONICS , a Government of Karnataka undertaking , will be the Industry Partner for the project, contributing Rs. 19. 2 
crores towards the capital expenditure . 
KEONICS, as a stakeholder of the project, will either dilute its share or will withdraw completely, after the Private 
Industry Partners give their formal commitment of support with Bank Guarantee to the extent of Rs. 19.2 crores . 
As IIIT Dharwad is a Governmentof India scheme, the State Government will act as a facilitator and contribute its share 
of the capital expenditure , over a period of 4 to 5 years , subject to a maximum of Rs. 45 crores and 50 acres of land , 
free of cost, in Karnataka University campus , Dharwad . 
Land for establishment of IIIT - Dharwad will be as per recommendations of Site Selection Committee constituted by the 

Department of Higher Education , Ministry of Human Resource Development (MHRD ), Government of India . 
vi) The core schools will be setup with complementary schools from the private sector, which together will constitute the 
Institute . 

By Order and in the name of the Governor ofKarnataka 

SRIVATSA KRISHNA 

Secretary to Government, 
P . R . 1035 

Department of IT , BT and S & T . 


೧೮೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨ , ೨೦೧೩ 

ಭಾಗ ೧ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಶ್ರೀ ಕೆ. ಪಿ . ಚಂದ್ರಹಾಸ, ಅಧೀನ ಕಾರ್ಯದರ್ಶಿ , ಕರ್ನಾಟಕ ಸರ್ಕಾರ ಸಚಿವಾಲಯ ಇವರ ಅಮಾನತ್ತಿನ 

ಅವಧಿಯ ಬಗ್ಗೆ. 
ಓದಲಾಗಿದೆ : 1. ಅಪರ ಮುಖ್ಯ ಕಾರ್ಯದರ್ಶಿ , ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಇವರ ಟಿಪ್ಪಣಿ ಸಂಖ್ಯೆ : 

ಎಫ್‌ಇಇ 112 ಎಸಿಎಸ್ 2012 , ದಿನಾಂಕ : 2 - 6 - 2012. 
2 . ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 5 ಸೇಇವಿ 2017, ದಿನಾಂಕ : 6 - 6 - 2012. 
3, ನೋಟೀಸ್ ಸಂಖ್ಯೆ : ಸಿಆಸುಇ 5 ಸೇಇವಿ 2012 , ದಿನಾಂಕ : 12 - 10 - 2012. 
4 . ಅಧಿಕಾರಿಯವರ ಮನವಿ ದಿನಾಂಕ : 30 - 10 - 2012 . 
5. ಅನಧಿಕೃತ ಟಿಪ್ಪಣಿ ಸಂಖ್ಯೆ : ಸಿಆಸುಇ 5 ಸೇವಿ 2012 , ದಿನಾಂಕ : 27 - 11 - 2012. 
6. ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ : ಅಪಜೀ 6 ಸಿಆರ್‌ಎಸ್ 

2013, ದಿನಾಂಕ : 8 -2 -2013. 
7. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 5 ಸೇಇವಿ 2012, ದಿನಾಂಕ : 21 - 2 - 2013. 
8. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 5 ಸೇಇವಿ 2012 , ದಿನಾಂಕ : 13 -6 - 2013 . 
9. ವಿಚಾರಣಾಧಿಕಾರಿಯವರ ವಿಚಾರಣಾ ವರದಿ ದಿನಾಂಕ : 27 - 5 - 2013 . 
10 . ಎರಡನೇ ಕಾರಣ ಕೇಳುವ ನೋಟಿಸ್‌ ದಿನಾಂಕ : 14 - 6 - 2013. 
11 . ಅಧಿಕಾರಿಯವರ ಮನವಿ ದಿನಾಂಕ : 4 - 7 - 2013. 

12 . ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 5 ಸೇಇವಿ 2012 , ದಿನಾಂಕ : 19 - 8 - 2013 . 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ, ಅಪರ ಮುಖ್ಯ ಕಾರ್ಯದರ್ಶಿ , ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ, ಇವರ ಟಿಪ್ಪಣಿಯಲ್ಲಿ ಅರಣ್ಯ ಪರಿಸರ 
ಮತ್ತು ಜೀವಿಶಾಸ್ತ್ರ ಇಲಾಖೆಯಲ್ಲಿ ಅಧೀನ ಕಾರ್ಯದರ್ಶಿಗಳಾಗಿ ಕಾರ್ಯ ನಿರ್ವಹಿಸುತ್ತಿರುವ ಶ್ರೀ ಕೆ. ಪಿ . ಚಂದ್ರಹಾಸ ಇವರು ಕಡತ ಸಂಖ್ಯೆ : ಎಫ್. ಇ. ಇ . 
192 ಎಫ್.ಎಲ್.ಎಲ್ 2008ರಲ್ಲಿ ಸಚಿವ ಸಂಪುಟವು ಕೈಗೊಂಡ ನಿರ್ಣಯದ ಟಿಪ್ಪಣಿ ಸಂಖ್ಯೆ : ಸಿ - 209 /2012ರನ್ವಯ ಸರ್ಕಾರವು ಆದೇಶವನ್ನು 
ಹೊರಡಿಸುವ ಮುನ್ನ, ಸದರಿ ಸಚಿವ ಸಂಪುಟದ ಟಿಪ್ಪಣಿಯನ್ನು ಮಾಹಿತಿ ಹಕ್ಕು ಕಾಯ್ದೆಯಡಿ ಖಾಸಗಿ ಸಂಸ್ಥೆಯೊಂದಕ್ಕೆ ನೀಡಿದ್ದು, ಇದರಿಂದಾಗಿ ಸದರಿ 
ಖಾಸಗಿ ಸಂಸ್ಥೆಯ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಚಿವ ಸಂಪುಟದ ತೀರ್ಮಾನಕ್ಕೆ ತಡೆಯಾಜ್ಞೆಯನ್ನು ತಂದಿರುತ್ತದೆಂದೂ , ಈ ರೀತಿ ಶ್ರೀ 
ಕೆ. ಪಿ. ಚಂದ್ರಹಾಸ ಅಧೀನ ಕಾರ್ಯದರ್ಶಿ , ಇವರು ಗುರುತರವಾದ ಆರೋಪ/ಕರ್ತವ್ಯಚ್ಯುತಿ ಎಸಗಿರುವುದರಿಂದ ಇವರ ವಿರುದ್ಧ ಇಲಾಖಾ ವಿಚಾರಣೆ ಬಾಕಿ 
ಇರಿಸಿ ಕೂಡಲೇ ಸೇವೆಯಿಂದ ಅಮಾನತ್ತುಗೊಳಿಸುವಂತೆ ಕೋರಿದ್ದರ ಮೇರೆಗೆ ಮೇಲೆ (2) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ, ಇವರ ವಿರುದ್ದ 
ಇಲಾಖಾ ವಿಚಾರಣೆಯನ್ನು ಬಾಕಿ ಇರಿಸಿ, ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ, 1957ರ ನಿಯಮ 
10 (1) ಡಿ ರಡಿ ಸೇವೆಯಿಂದ ಅಮಾನತ್ತಿನಲ್ಲಿರಿಸಿ ಆದೇಶಿಸಲಾಗಿತ್ತು. 

ಮೇಲೆ ಓದಲಾದ (3) ರಲ್ಲಿ ಅಧಿಕಾರಿಯವರಿಗೆ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 1957ರ 
ನಿಯಮಾವಳಿಯ ನಿಯಮ 11ರನ್ವಯ ನೋಟೀಸ್‌ನೊಂದಿಗೆ, ದೋಷಾರೋಪಣಾ ಪಟ್ಟಿಯನ್ನು ಜಾರಿಗೊಳಿಸಿ ಆರೋಪಿತ ಅಧಿಕಾರಿಯವರಿಂದ ಪ್ರತಿರಕ್ಷಣಾ 
ಹೇಳಿಕೆಯನ್ನು ಪಡೆದು ಈ ಬಗ್ಗೆ ಕೂಲಂಕಷವಾಗಿ ಪರಿಶೀಲಿಸಿ ಆರೋಪದಲ್ಲಿನ ಸತ್ಯಾಸತ್ಯತೆಯನ್ನು ತಿಳಿಯುವ ದೃಷ್ಟಿಯಿಂದ ವಿಚಾರಣೆಯನ್ನು 
ಮುಂದುವರಿಸಲು ತೀರ್ಮಾನಿಸಿದ ಸರ್ಕಾರವು ಮೇಲೆ ( 7) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಆರೋಪಿತ ಅಧಿಕಾರಿಯವರ ವಿರುದ್ಧ 
ವಿಚಾರಣೆಯನ್ನು ನಡೆಸಲು ವಿಚಾರಣಾಧಿಕಾರಿಯವರನ್ನು ನೇಮಿಸಿ ಆದೇಶಿಸಿತ್ತು. 

ಆರೋಪಿತ ಅಧಿಕಾರಿಯವರು ಅಮಾನತ್ತಿನಲ್ಲಿ ಆರು ತಿಂಗಳ ಅವಧಿಯನ್ನು ಕಳೆದುದರಿಂದ ಮೇಲೆ (8) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ 
ಆರೋಪಿತ ಅಧಿಕಾರಿಯವರ ವಿರುದ್ದದ ಶಿಸ್ತಿನ ಕ್ರಮವನ್ನು ಬಾಕಿಯಿರಿಸಿ, ಅವರ ಅಮಾನತ್ತನ್ನು ತೆರವುಗೊಳಿಸಿ ಸೇವೆಗೆ ಪುನರ್‌ಸ್ಥಾಪಿಸಿ ಆದೇಶಿಸಲಾಗಿದೆ. 

ವಿಚಾರಣೆ ನಡೆಸಿದ ವಿಚಾರಣಾಧಿಕಾರಿಗಳು , ಮೇಲೆ ( 9) ರಲ್ಲಿ ಓದಲಾದ ದಿನಾಂಕ : 27 - 5 - 2013ರ ವಿಚಾರಣಾ ವರದಿಯನ್ನು ಸರ್ಕಾರಕ್ಕೆ 
ಸಲ್ಲಿಸಿದ್ದು, ಇದರಲ್ಲಿ ಶ್ರೀ ಕೆ. ಪಿ. ಚಂದ್ರಹಾಸ ಇವರು ಕರ್ತವ್ಯ ಶ್ರದ್ದೆಯಿಂದ ಇರದೇ ಸರ್ಕಾರಿ ನೌಕರರಿಗೆ ಯೋಗ್ಯವಲ್ಲದ್ದನ್ನು ಮಾಡಿ, ಕರ್ನಾಟಕ ನಾಗರೀಕ 
ಸೇವಾ ( ವರ್ತನೆ) ನಿಯಮಗಳು 1966ರ ನಿಯಮ 3ನ್ನು ಉಲ್ಲಂಘಿಸಿರುವುದು ಸಾಬೀತಾಗಿದೆಯೆಂದು ನಿರ್ಣಯಿಸಿ ವರದಿ ನೀಡಿರುತ್ತಾರೆ. 

ಮೇಲೆ (10) ರಲ್ಲಿ ಓದಲಾದ ಎರಡನೇ ಕಾರಣ ಕೇಳುವ ನೋಟೀಸ್‌ನೊಂದಿಗೆ ವಿಚಾರಣಾ ವರದಿಯನ್ನು ಆರೋಪಿತ ಅಧಿಕಾರಿಯವರಿಗೆ 
ಜಾರಿಗೊಳಿಸಿ ವಿಚಾರಣಾಧಿಕಾರಿಯವರು ನೀಡಿರುವ ವಿಚಾರಣಾ ವರದಿಯ ಬಗ್ಗೆ ಅಧಿಕಾರಿಯವರ ಹೇಳಿಕೆಯನ್ನು ಪಡೆದು ಕೂಲಂಕಷವಾಗಿ ಪರಿಶೀಲಿಸಿ, 
ಆರೋಪಿತ ಅಧಿಕಾರಿಯವರು ಖಾಸಗಿ ಸಂಸ್ಥೆಗೆ ಸಚಿವ ಸಂಪುಟ ಸಭೆಯು ಕೈಗೊಂಡ ನಿರ್ಣಯದ ಪ್ರತಿಯನ್ನು ಸರ್ಕಾರಿ ಆದೇಶವನ್ನು ಹೊರಡಿಸುವ 
ಮುನ್ನವೇ ಮಾಹಿತಿ ಹಕ್ಕು ಕಾಯಿದೆಯಡಿ ನೀಡಿರುವುದರ ಮೂಲಕ ಕರ್ತವ್ಯಚ್ಯುತಿ ಎಸಗಿರುವುದು ವಿಚಾರಣಾ ವರದಿಯಿಂದ ಸಾಬೀತಾಗಿರುವುದರಿಂದ 
ವಿಚಾರಣಾ ವರದಿಯನ್ನು ಅಂಗೀಕರಿಸಿದ ಸರ್ಕಾರವು ಮೇಲೆ ಓದಲಾದ ( 12) ರ ಆದೇಶದಲ್ಲಿ ಶ್ರೀ . ಕೆ. ಪಿ. ಚಂದ್ರಹಾಸ, ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇವರಿಗೆ ಕರ್ನಾಟಕ ನಾಗರೀಕ ಸೇವಾ ( ಸಿ.ಸಿ. ಎ) ನಿಯಮಾವಳಿಗಳು 1957ರ ನಿಯಮ 8 (i) ರನ್ವಯ ಒಂದು ವಾರ್ಷಿಕ ವೇತನ ಬಡ್ಡಿಯನ್ನು ಸಂಚಿತ 
ಪರಿಣಾಮ ಬೀರದಂತೆ ತಡೆಹಿಡಿಯುವ ದಂಡನೆ ವಿಧಿಸಿ ಆದೇಶಿಸಿದೆ. ಅಧಿಕಾರಿಯವರ ವಿರುದ್ಧ ಹೊರಿಸಿದ್ದ ಆರೋಪಗಳು ಸಾಬೀತಾಗಿದ್ದು ಇವರ ವಿರುದ್ಧದ 
ಇಲಾಖಾ ವಿಚಾರಣೆಯು ದಂಡನೆ ವಿಧಿಸುವ ಮೂಲಕ ಅಂತಿಮಗೊಂಡಿರುವುದರಿಂದ ಶ್ರೀ ಕೆ. ಪಿ. ಚಂದ್ರಹಾಸ, ಸರ್ಕಾರದ ಅಧೀನ ಕಾರ್ಯದರ್ಶಿ ಇವರು 
ಅಮಾನತ್ತಿನಲ್ಲಿದ್ದ ದಿನಾಂಕ : 6 - 6 - 2012 ರಿಂದ ದಿನಾಂಕ: 13 -6 -2013ರವರೆಗಿನ ಅವಧಿಯನ್ನು ಅಮಾನತ್ತಿನಲ್ಲಿದ್ದ ಅವಧಿ ಎಂದೇ ಪರಿಗಣಿಸಲು 
ಸರ್ಕಾರವು ನಿರ್ಧರಿಸಿರುತ್ತದೆ. ಆದ್ದರಿಂದ ಈ ಆದೇಶ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 


೧೮೬೩ 


ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 5 ಸೇವಿ2012, ಬೆಂಗಳೂರು, ದಿನಾಂಕ : 25ನೇ ಸೆಪ್ಟೆಂಬರ್ , 2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀ ಕೆ. ಪಿ . ಚಂದ್ರಹಾಸ, ಸರ್ಕಾರದ ಅಧೀನ ಕಾರ್ಯದರ್ಶಿ ಇವರ ವಿರುದ್ಧದ ಆರೋಪಗಳು 
ಇಲಾಖಾ ವಿಚಾರಣೆಯಿಂದ ಸಾಬೀತಾಗಿದ್ದು, ಈ ಪ್ರಕರಣದಲ್ಲಿ ಶ್ರೀ ಕೆ. ಪಿ. ಚಂದ್ರಹಾಸ, ಸರ್ಕಾರದ ಅಧೀನ ಕಾರ್ಯದರ್ಶಿ ಇವರಿಗೆ ಸರ್ಕಾರವು ಕರ್ನಾಟಕ 
ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಗಳು 1957ರ ನಿಯಮ 8 (i) ರನ್ವಯ ಇವರ ಒಂದು ವಾರ್ಷಿಕ ವೇತನ 
ಬಡ್ಡಿಯನ್ನು ಸಂಚಿತ ಪರಿಣಾಮ ಬೀರದಂತೆ ತಡೆಹಿಡಿಯುವ ದಂಡನೆ ವಿಧಿಸಿ ಆದೇಶಿಸಿರುವುದರಿಂದ ಶ್ರೀ ಕೆ. ಪಿ . ಚಂದ್ರಹಾಸ, ಸರ್ಕಾರದ ಅಧೀನ 

ಅಮಾನತ್ತಿನಲ್ಲಿದ್ದ ದಿನಾಂಕ : 6 - 6 - 2012 ರಿಂದ ದಿನಾಂಕ : 13 -6 - 2013ರವರೆಗಿನ ಅವಧಿಯನ್ನು “ ಅಮಾನತ್ತಿನಲ್ಲಿದ್ದ ಅವಧಿ ” 
ಎಂದೇ ಪರಿಗಣಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಚಂದ್ರಶೇಖರ 
PR. 1036 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 6). 


Y , 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 01 ಇಸವ 2013, ಬೆಂಗಳೂರು, ದಿನಾಂಕ : 30 - 09 -2013 . 
ವಿಷಯ : ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳ ನೇಮಕಾತಿ ಬಗ್ಗೆ. 
ಉಲ್ಲೇಖ : ಅಧಿಸೂಚನೆ ಸಂಖ್ಯೆ : ಸಿಆಸುಇ : 01 : ಇಸಪ : 2013 , ದಿನಾಂಕ : 20 - 08 - 2013. 

ರಾಜ್ಯದ ಅಭಿವೃದ್ಧಿ ಯೋಜನಾ ಕಾರ್ಯಕ್ರಮಗಳ ಪರಿಶೀಲನೆ ಹಾಗೂ ಅಹವಾಲುಗಳ ವಿಚಾರಣೆ, ಅನಿರೀಕ್ಷಿತ ತಪಾಸಣೆ ಹಾಗೂ ಸರ್ಕಾರದ 
ಯಾವುದೇ ಯೋಜನೆಗಳ ಜಾರಿ ಕುರಿತು ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿ ಮಾಡಲು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ 
ಕಾರ್ಯದರ್ಶಿಗಳ ಮಟ್ಟದ ಅಧಿಕಾರಿಗಳನ್ನು ಉಲ್ಲೇಖಿತ ಅಧಿಸೂಚನೆ ದಿನಾಂಕ : 20 - 8 -2013ರಲ್ಲಿ ವಿವಿಧ ಜಿಲ್ಲೆಗಳಿಗೆ ಜಿಲ್ಲಾ ಉಸ್ತುವಾರಿ 
ಕಾರ್ಯದರ್ಶಿಗಳನ್ನಾಗಿ ನೇಮಕ ಮಾಡಲಾಗಿತ್ತು. ಮುಂದುವರೆದು , ಶ್ರೀ ಐ.ಎಸ್ . ಎನ್. ಪ್ರಸಾದ್, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು , ಆರ್ಥಿಕ ಇಲಾಖೆ 
ಇವರ ಬದಲಿಗೆ ಶ್ರೀಮತಿ ನಾಗಾಂಬಿಕದೇವಿ, ಸರ್ಕಾರದ ಕಾರ್ಯದರ್ಶಿ , ಯುವಜನ ಸೇವಾ ಇಲಾಖೆ ಇವರನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ 
ಕಾರ್ಯದರ್ಶಿಯನ್ನಾಗಿ ಹಾಗೂ ಶ್ರೀ ಆರ್. ಶ್ರೀಧರನ್, ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಅರಣ್ಯ ಮತ್ತು ಪರಿಸರ ಇಲಾಖೆ, ಇವರು ಕೇಂದ್ರ ಸರ್ಕಾರದ 
ಅಪರ ಕಾರ್ಯದರ್ಶಿ , ಗಣಿ ಮಂತ್ರಾಲಯಕ್ಕೆ ನಿಯೋಜನೆಗೊಂಡಿರುವುದರಿಂದ ಇವರ ಬದಲಿಗೆ ಶ್ರೀ ಟಿ. ಎಂ . ವಿಜಯಭಾಸ್ಕರ್, ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆ, ಇವರನ್ನು ಬೆಳಗಾಂ ಜಿಲ್ಲೆಯ ಉಸ್ತುವಾರಿ ಕಾರ್ಯದರ್ಶಿಯನ್ನಾಗಿ ತಕ್ಷಣದಿಂದಲೇ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಪಿ. ನಾರಾಯಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

( ಆಡಳಿತ ಸುಧಾರಣೆ) 

ಸಿಆಸು ಇಲಾಖೆ (ಕಾರ್ಯಾಧ್ಯಯನ). 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು/ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿ ಮಟ್ಟದ ಇಲಾಖಾ ಮುಖ್ಯಸ್ಥರುಗಳು ಇವರುಗಳಿಗೆ ಉಸ್ತುವಾರಿ ವಹಿಸಿರುವ 

ಜಿಲ್ಲಾವಾರು ವಿವರಗಳು 
( ಅಧಿಸೂಚನೆ ಸಂಖ್ಯೆ : ಸಿಆಸುಇ 1 ಇಸವ 2013, ದಿನಾಂಕ : 30 -09 - 2013 ) 

ಅಧಿಕಾರಿಗಳಿಗೆ ಹಂಚಿಕೆಯಾದ ಜಿಲ್ಲಾವಾರು ಪಟ್ಟಿ 


ಕ್ರಮ 


ಅಧಿಕಾರಿಗಳ ಹೆಸರು 


ಉಸ್ತುವಾರಿ ಜಿಲ್ಲೆಯ ಹೆಸರು 


ಸಂಖ್ಯೆ 


ದಕ್ಷಿಣ ಕನ್ನಡ 
ಕೋಲಾರ 


ರಾಮನಗರ 
ಬೆಳಗಾಂ 


ಶ್ರೀ ಭರತ್‌ಲಾಲ್ ಮೀನಾ 
ಶ್ರೀ ಪಿ .ಎನ್. ಶ್ರೀನಿವಾಸಾಚಾರಿ 
ಶ್ರೀ ಬಸವರಾಜು 
ಶ್ರೀ ಟಿ. ಎಂ . ವಿಜಯಭಾಸ್ಕರ್ 
ಶ್ರೀ ಮದನ್ ಗೋಪಾಲ್ 
ಶ್ರೀ ಪಿ . ರವಿಕುಮಾರ್ 
ಡಾ || ಇ .ವಿ . ರಮಣರೆಡ್ಡಿ 

ಶ್ರೀ ಶಂಭು ದಯಾಳ್ ಮೀನಾ 
9, ಶ್ರೀ ರಾಜೀವ್ ಚಾವ್ವಾ 


ಗದಗ 


ಗುಲ್ಬರ್ಗಾ 
ಬೀದರ್‌ 
ಚಾಮರಾಜನಗರ 
ಚಿಕ್ಕಮಗಳೂರು 


೧೮೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೨, ೨೦೧೩ 


ಭಾಗ ೧ 


ಉಸ್ತುವಾರಿ ಜಿಲ್ಲೆಯ ಹೆಸರು 


14. 


ಕೊಡಗು 
ಬಳ್ಳಾರಿ 
ರಾಯಚೂರು 
ಚಿಕ್ಕಬಳ್ಳಾಪುರ 
ತುಮಕೂರು 
ಕೊಪ್ಪಳ 
ಹಾಸನ 
ಮಂಡ್ಯ 
ಶಿವಮೊಗ್ಗ 
ಬಾಗಲಕೋಟೆ 


15 . 


ಕ್ರಮ 

ಅಧಿಕಾರಿಗಳ ಹೆಸರು | 
ಸಂಖ್ಯೆ 
10 . | ಡಾ|| ರಾಜ್‌ಕುಮಾರ್‌ ಖತ್ರಿ 
11 . ಡಾ || ರಜನೀಶ್ ಗೋಯಲ್ 
12 . 1 ಶ್ರೀ ಇ. ವೆಂಕಟಯ್ಯ 

ಶ್ರೀಮತಿ ನಾಗಾಂಬಿಕದೇವಿ 
ಡಾ|| ಶಾಲಿನಿ ರಜನೀಶ್ 
ಶ್ರೀಮತಿ ರಶ್ಮಿ ಮಹೇಶ್ 
ಶ್ರೀ ಜಿ. ಕುಮಾರ್ ನಾಯಕ್ 
ಶ್ರೀ ಅಮರ ನಾರಾಯಣ 
ಶ್ರೀ ಟಿ.ಕೆ . ಅನಿಲ್ ಕುಮಾರ್ 
ಶ್ರೀ ಹರ್ಷಗುಪ್ತಾ 
ಶ್ರೀ ಕಪಿಲ ಮೋಹನ್ 

ಶ್ರೀ ಅಜಯ್ ಸೇರ್ 
22. ಶ್ರೀ ಎಂ .ಬಿ . ದ್ಯಾಬೇರಿ 
23. ಶ್ರೀ ಎಂ . ಆರ್. ಕಾಂಬ್ಳೆ 
24 , | ಶ್ರೀಮತಿ ವಿ . ಮಂಜುಳ 
25 . ಶ್ರೀಮತಿ ಅಮಿತಾ ಪ್ರಸಾದ್ 
26 . | ಶ್ರೀ ಅಂಜುಂ ಪರ್ವೇಜ್ 

ಶ್ರೀ ಬಿ . ಹೆಚ್ . ಅನಿಲ್ ಕುಮಾರ್ 
ಶ್ರೀ ಮಂಜುನಾಥ್ ಪ್ರಸಾದ್ 

ಶ್ರೀಮತಿ ವಂದಿತಾ ಶರ್ಮ 
30 . | ಶ್ರೀ ಮಹೇಶ್ವರ್ ರಾವ್ 


16 . 


ಬಿಜಾಪುರ 


21. 


ಧಾರವಾಡ 
ಹಾವೇರಿ 
ಉತ್ತರ ಕನ್ನಡ 
ಯಾದಗಿರಿ 
ಮೈಸೂರು 
ಬೆಂಗಳೂರು ನಗರ 
ದಾವಣಗೆರೆ 
ಚಿತ್ರದುರ್ಗ 
ಬೆಂಗಳೂರು ಗ್ರಾಮಾಂತರ 
ಉಡುಪಿ 


28 . 


29 . 


ಪಿ . ನಾರಾಯಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

( ಆಡಳಿತ ಸುಧಾರಣೆ) 
ಸಿಆಸು ಇಲಾಖೆ (ಕಾರ್ಯಾಧ್ಯಯನ). 


PR, 1037 


SC- 50 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಕರ್ನಾಟಕ ಸರ್ಕಾರ ಸಚಿವಾಲಯದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ( ಲೆಕ್ಕಪತ್ರ- ಐಆರ್‌ಎಲ್‌ಎ) ಯ 

ತಾತ್ಕಾಲಿಕ ಹುದ್ದೆಗಳನ್ನು ಮುಂದುವರಿಸುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಡಿಪಿಎಆರ್ 11 ಎಸ್‌ಜಿಒ 2000 , ದಿನಾಂಕ : 14 - 03 -2000 . 

2. ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 11 ಸಸೇ 2000, ದಿನಾಂಕ : 29 -07- 2000 . 
3. ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 07 ಸಸಿವಿ 2001, ದಿನಾಂಕ : 20 - 03 - 2001. 
4. ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 19 ಸಸಿವಿ 2002 , ದಿನಾಂಕ : 06 - 01 - 2002 . 
5. ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 244 ಸಅಸೇ 2001, ದಿನಾಂಕ : 23 - 04 - 2002 . 
6. ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 244 ಸಅಸೇ 2001 , ದಿನಾಂಕ : 12 - 08 - 2002 . 
7. ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 244 ಸಅಸೇ 2001 , ದಿನಾಂಕ : 31 - 10 - 2002. 
8. ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 03 ಸಸಿವಿ 2007, ದಿನಾಂಕ : 15 - 01 - 2007. 
9. ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 606 ಸಅಸೇ 2010 , ದಿನಾಂಕ : 12 - 01 - 2011. 
10 . ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಲೆಕ್ಕಪತ್ರ - ಐಆರ್‌ಎಲ್‌ಎ) ಯ ಸಿಆಸುಇ 1519 ಲೆಪ 

ಐಆರ್‌ಎಲ್‌ಎ 2013. 
ಪ್ರಸ್ತಾವನೆ : 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ದಿನಾಂಕ : 14 - 03 -2000ರ ಸರ್ಕಾರದ ಆದೇಶದಲ್ಲಿ ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಭಾರತೀಯ ಆಡಳಿತ ಸೇವಾ ಅಧಿಕಾರಿಗಳು ಹಾಗೂ ನಿಯೋಜನೆ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳ ವೇತನ , 


ಕ್ರ. ಸಂ . 


- 


01 


|| 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 

೧೮೬೫ 
ಭತ್ಯೆ ಹಾಗೂ ಇತರೆ ಕ್ಷೇಮ್‌ಗಳನ್ನು ಪರಿಶೀಲಿಸಿ ಪಾವತಿಸುವ ಸಲುವಾಗಿ ಈ ಕೆಳಕಂಡ ಅಧಿಕಾರಿ/ಸಿಬ್ಬಂದಿಗಳನ್ನು ಒಳಗೊಂಡಂತೆ ಸಿಬ್ಬಂದಿ ಮತ್ತು ಆಡಳಿತ 
ಸುಧಾರಣೆ ಇಲಾಖೆ ( ಲೆಕ್ಕಪತ್ರ - ಐಆರ್‌ಎಲ್‌ಎ) ಶಾಖೆಯನ್ನು ಒಂದು ವರ್ಷದ ಅವಧಿಗೆ ಸೃಜಿಸಲಾಗಿದೆ. 

ಹುದ್ದೆಯ ಪದನಾಮ 

ಹುದ್ದೆಗಳ ಸಂಖ್ಯೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

- 01 
ಶಾಖಾಧಿಕಾರಿ 

- 01 
ಅಕೌಂಟ್ಸ್ ಅಸಿಸ್ಟೆಂಟ್ 
ಸಹಾಯಕರು 
ಕಿರಿಯ ಸಹಾಯಕ 
ಶೀಘ್ರಲಿಪಿಗಾರ 
ಕ್ಯಾಷಿಯರ್ 
| ತಾಂತ್ರಿಕ ಸಹಾಯಕರು ( ವೇತನ ಶ್ರೇಣಿ ರಹಿತ ಹುದ್ದೆ) | 

- 01 
ದಲಾಯತ್ 

01 . 
ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ದಿನಾಂಕ : 29- 07- 2000ರ ಸರ್ಕಾರದ ಆದೇಶದಲ್ಲಿ ಅಕೌಂಟ್ಸ್ ಅಸಿಸ್ಟೆಂಟ್‌ಗಳ ಹುದ್ದೆಯನ್ನು ಅಕೌಂಟ್ಸ್ 
ಸೂಪರಿಂಟೆಂಡೆಂಟ್ ಹುದ್ದೆಗೆ ಉನ್ನತೀಕರಿಸಲಾಗಿದೆ ಹಾಗೂ ಎರಡು ಸಹಾಯಕರ ಹುದ್ದೆಗಳ ಪೈಕಿ ಒಂದು ಹುದ್ದೆಯನ್ನು ಹಿರಿಯ ಸಹಾಯಕ ಹುದ್ದೆಗೆ 
ಉನ್ನತೀಕರಿಸಲಾಗಿದೆ. 

ಮೇಲೆ ಕ್ರಮ ಸಂಖ್ಯೆ (5) ರಲ್ಲಿ ಓದಲಾದ ದಿನಾಂಕ : 23 - 04 - 2002ರ ಆದೇಶದಲ್ಲಿ ಸಿಆಸು ಇಲಾಖೆ ( ಲೆಕ್ಕಪತ್ರ -ಐಆರ್‌ಎಲ್‌ಎ) ಶಾಖೆಗೆ 
ಹೆಚ್ಚುವರಿಯಾಗಿ ಈ ಕೆಳಕಂಡ ಹುದ್ದೆಗಳನ್ನು ಸೃಜಿಸಲಾಗಿದೆ. 
ಡಾಟಾ ಎಂಟ್ರಿ ಆಪರೇಟರ್ 

01 ಹುದ್ದೆ 
ಸಹಾಯಕ 

01 ಹುದ್ದೆ 
ಬೆರಳಚ್ಚುಗಾರರು 

- 01 ಹುದ್ದೆ 
ಮೇಲೆ ಕ್ರಮ ಸಂಖ್ಯೆ (6) ರಲ್ಲಿ ಓದಲಾದ ದಿನಾಂಕ : 12 - 08 - 2002ರ ಆದೇಶದಲ್ಲಿ ಒಂದು ಸಹಾಯಕ ಹಾಗೂ ಒಂದು ದಲಾಯತ್ 
ಹುದ್ದೆಗಳನ್ನು ಸೃಜಿಸಲಾಗಿದೆ. ಮೇಲೆ ಕ್ರಮ ಸಂಖ್ಯೆ ( 7) ರಲ್ಲಿ ಓದಲಾದ ದಿನಾಂಕ : 30 -10 - 2002ರ ಸರ್ಕಾರಿ ಆದೇಶದಲ್ಲಿ ಒಂದು ವೇತನ ಶ್ರೇಣಿ ರಹಿತ 
ತಾಂತ್ರಿಕ ಸಹಾಯಕರ ಹುದ್ದೆಯನ್ನು ವೇತನ ಶ್ರೇಣಿ ರಹಿತ ವಿಶೇಷಾಧಿಕಾರಿ ಹುದ್ದೆಯೆಂದು ಮರು ಪದನಾಮೀಕರಿಸಲಾಗಿದೆ. ಮೇಲೆ ಕ್ರಮ ಸಂಖ್ಯೆ ( 8) ರಲ್ಲಿ 
ಓದಲಾದ ಸರ್ಕಾರಿ ಆದೇಶದಲ್ಲಿ ಸಿಆಸು ಇಲಾಖೆ , ಲೆಕ್ಕಪತ್ರ -ಐಆರ್‌ಎಲ್ಎ ಶಾಖೆಯಲ್ಲಿನ ಹುದ್ದೆಗಳನ್ನು ದಿನಾಂಕ : 14 - 03 - 2007 ರಿಂದ ಒಂದು 
ವರ್ಷದ ಅವಧಿಗೆ ಮುಂದುವರೆಸಲಾಗಿದೆ. 

ಮೇಲೆ ಕ್ರಮ ಸಂಖ್ಯೆ (9) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಸಿಆಸು ಇಲಾಖೆ ( ಲೆಕ್ಕಪತ್ರ -ಐಆರ್‌ಎಲ್‌ಎ) ಶಾಖೆಯಲ್ಲಿನ ಹುದ್ದೆಗಳನ್ನು 
ದಿನಾಂಕ : 13 - 03 - 2008 ರಿಂದ 14 - 03 - 2012 ರವರೆಗೆ ತಾತ್ಕಾಲಿಕವಾಗಿ ಮುಂದುವರಿಸಲಾಗಿದೆ. 

ಮೇಲೆ ಕ್ರಮ ಸಂಖ್ಯೆ (10 ) ರಲ್ಲಿ ಓದಲಾದ ಕಡತದಲ್ಲಿ ಮೇಲ್ಕಂಡ ಎಲ್ಲಾ ಹುದ್ದೆಗಳನ್ನು ದಿನಾಂಕ : 15 - 03 - 2012 ರಿಂದ 14 - 03 - 2014 
ರವರೆಗೆ ಎರಡು ವರ್ಷಗಳ ಅವಧಿಗೆ ತಾತ್ಕಾಲಿಕವಾಗಿ ಮುಂದುವರಿಸುವಂತೆ ಕೋರಲಾಗಿದೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ . 

ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 709 ಸಅಸೇ 2013, ಬೆಂಗಳೂರು, ದಿನಾಂಕ : 24ನೇ ಸೆಪ್ಟೆಂಬರ್, 2013. 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ( ಲೆಕ್ಕಪತ್ರ - ಐಆರ್‌ಎಲ್‌ಎ) ಶಾಖೆಯ ಈ ಕೆಳಕಂಡ 
ಹುದ್ದೆಗಳನ್ನು ದಿನಾಂಕ : 15 - 03 - 2012 ರಿಂದ 14 -03 - 2014 ರವರೆಗಿನ ಎರಡು ವರ್ಷಗಳ ಅವಧಿಗೆ ತಾತ್ಕಾಲಿಕವಾಗಿ ಮುಂದುವರಿಸಿ ಆದೇಶಿಸಲಾಗಿದೆ. 

ಹುದ್ದೆಯ ಪದನಾಮ 

ಹುದ್ದೆಗಳ ಸಂಖ್ಯೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಶಾಖಾಧಿಕಾರಿ 

- 01 
ತಾಂತ್ರಿಕ ಸಹಾಯಕರು / ವಿಶೇಷಾಧಿಕಾರಿ ( ವೇತನ ಶ್ರೇಣಿ 
ರಹಿತ ಹುದ್ದೆ) 
| ಹಿರಿಯ ಸಹಾಯಕ 
ಸಹಾಯಕರು 


_2|3| 


ಕೆ 


ಕ್ರ. ಸಂ . 


5, 


| ಕಿರಿಯ ಸಹಾಯಕ 


೧೮೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨ , ೨೦೧೩ 


ಭಾಗ ೧ 


ಹುದ್ದೆಯ ಪದನಾಮ 


ಹುದ್ದೆಗಳ ಸಂಖ್ಯೆ 


ಕ್ರ ಸಂ . 

7, 


ಶೀಘ್ರಲಿಪಿಗಾರ 


- 


01 


10 . 


ಕ್ಯಾಷಿಯರ್ 
ಅಕೌಂಟ್ಸ್ ಸೂಪರಿಂಟೆಂಡೆಂಟ್ 
ಡಾಟಾ ಎಂಟ್ರಿ ಆಪರೇಟರ್ 
ಬೆರಳಚ್ಚುಗಾರರು 
ದಲಾಮ್ ( ದಲಾಯತ್ - 1+ ಆಫೀಸ್ ಆರ್ಡಲಿ್ರ - 1) 


11 . 


01 


12 . 


02 


ಒಟ್ಟು |- 15 ಹುದ್ದೆಗಳು 
ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್ ಪಿ 1996 , ದಿನಾಂಕ : 10 - 07 - 1996ರಲ್ಲಿ ಪ್ರತ್ಯಾಯೋಜಿಸಿರುವ 
ಅಧಿಕಾರದನ್ವಯ ಆರ್ಥಿಕ ಇಲಾಖೆ ಸಹಮತಿ ನೀಡಿದೆ ಎಂದು ಪರಿಭಾವಿಸಿ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಚಂದ್ರಶೇಖರ 
PR. 1038 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 6). 


ಆರ್ಥಿಕ ಸಚಿವಾಲಯ 
ವಿಷಯ : ಶ್ರೀ ಡಿ.ಆರ್. ರೇಣುಕಾನಂದ, ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು ಅವರ ವಿರುದ್ಧ ಇಲಾಖಾ ವಿಚಾರಣೆ 

ದಂಡನೆ ವಿಧಿಸಿ ಅಂತಿಮ ಆದೇಶ ಹೊರಡಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಆಇ 3 ವಾತೆತ 2010 , ದಿನಾಂಕ : 11 - 11 - 2011. 

2 . ವಿಚಾರಣಾಧಿಕಾರಿಯವರ ವರದಿ ದಿನಾಂಕ : 02 - 04 - 2012 . 
3, 2ನೇ ಕಾರಣ ಕೇಳುವ ನೋಟೀಸು ಸಂಖ್ಯೆ : ಆಇ 3 ವಾತೆತ 2010 , ದಿನಾಂಕ : 08 - 06 - 2012. 
4 . ಸರ್ಕಾರದ ಪತ್ರ ಸಂಖ್ಯೆ : ಆಇ 3 ವಾತೆತ 2010, ದಿನಾಂಕ : 19 - 04 - 2013. 
5 . ಕಾರ್ಯದರ್ಶಿ , ಕರ್ನಾಟಕ ಲೋಕಸೇವಾ ಆಯೋಗ ಇವರ ಪತ್ರ ಸಂಖ್ಯೆ : ಪಿಎಸ್‌ಸಿ 38 ಸಿಎನ್ಎಸ್ 13 

ಪಿಎಸ್‌ಸಿ, ದಿನಾಂಕ : 12 - 06 - 2013 . 
ಪ್ರಸ್ತಾವನೆ : 

ಶ್ರೀ ಡಿ.ಆರ್. ರೇಣುಕಾನಂದ , ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು ಇವರು ದಾವಣಗೆರೆಯ ವಸೂಲಿ-1 ಮತ್ತು 2ರ ಪ್ರಭಾರ ವಾಣಿಜ್ಯ ತೆರಿಗೆ 
ಸಹಾಯಕ ಆಯುಕ್ತರಾಗಿ ದಿನಾಂಕ : 31-12 - 2008ರಿಂದ ಕಾರ್ಯನಿರ್ವಹಿಸುತ್ತಿದ್ದಾಗ , ಇಲಾಖೆಯ ಕಾಯಿದೆ ಅನುಷ್ಠಾನದ ವೆಚ್ಚಕ್ಕಾಗಿ ಬ್ಯಾಂಕ್‌ನಲ್ಲಿ 
ಇಡಲಾಗಿದ್ದ ರೂ . 1, 08 ,000 / - ಗಳಲ್ಲಿ ರೂ . 1,00, 000/ - ಗಳನ್ನು 2009ರ ಏಪ್ರಿಲ್‌ನಲ್ಲಿ ಎರಡು ಸೆಲ್ ಚೆಕ್‌ಗಳ ಮೂಲಕ ಡ್ರಾ ಮಾಡಿ ಸ್ವಂತಕ್ಕೆ 
ಬಳಸಿಕೊಂಡು ; ಖಾತೆಯಲ್ಲಿ ಹಣವಿಲ್ಲದಿದ್ದರೂ ರೂ . 2,00,000/ - ಹಾಗೂ ರೂ . 85,000/ - ಗಳಿಗೆ 2 ಚೆಕ್‌ಗಳನ್ನು ಖಾಸಗಿ ವ್ಯಕ್ತಿಗಳಿಗೆ ನೀಡಿದ ; 
ಹಾಗೂ ಉಳಿದ 6 ಚೆಕ್‌ಗಳನ್ನು ಲಪಟಾಯಿಸಿ ಸರ್ಕಾರದ ಹಣವನ್ನು ದುರುಪಯೋಗ ಪಡಿಸಿಕೊಂಡ ಆರೋಪಗಳಿಗಾಗಿ ಮೇಲೆ (1) ರಲ್ಲಿ ಓದಲಾದ 
ದಿನಾಂಕ : 11 - 11 - 2011ರ ಸರ್ಕಾರಿ ಆದೇಶದಲ್ಲಿ ಅವರ ವಿರುದ್ಧ ಇಲಾಖಾ ವಿಚಾರಣೆಯನ್ನು ಆದೇಶಿಸಿ ಶ್ರೀ ಎ.ಕೃಷ್ಣಪ್ಪ, ನಿವೃತ್ತ ನ್ಯಾಯಾಧೀಶರನ್ನು 
ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಲಾಯಿತು. ವಿಚಾರಣೆ ನಡೆಸಿದ ವಿಚಾರಣಾಧಿಕಾರಿಗಳು ಮೇಲೆ (2) ರಲ್ಲಿ ಓದಲಾದ ದಿನಾಂಕ : 02 - 04 - 2012ರ 
ವಿಚಾರಣಾ ವರದಿ ಸಲ್ಲಿಸಿ ಆರೋಪಗಳ ಕುರಿತಂತೆ ಈ ಕೆಳಕಂಡ ನಿರ್ಣಯ ನೀಡಿದರು . 

ಶಿಸ್ತು ಪ್ರಾಧಿಕಾರಿ ಪರ ಒಂದನೇ ಸಾಕ್ಷಿಯ ನೀಡಿದ ಹೇಳಿಕೆಯಂತೆ ಬ್ಯಾಂಕ್ ಆಫ್ ಬರೋಡಾದ ದಾವಣಗೆರೆ ಶಾಖೆಯ ಹಿರಿಯ ವ್ಯವಸ್ಥಾಪಕರು 
ಅವರಿಗೆ ದಿನಾಂಕ : 02 - 12 - 2009 ರ ಪತ್ರ ಬರೆದು ಅವರ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆರೋಪಿಯು ಸರ್ಕಾರದ ಹೆಸರಿನಲ್ಲಿ ನೀಡಲಾದ 
ಚೆಕ್‌ಗಳನ್ನು ಸರ್ಕಾರದ ಕೆಲಸಕ್ಕೆ ಸಂಬಂಧಪಡದ ವ್ಯಕ್ತಿಗಳಿಗೆ ನೀಡಿದ್ದು, ಖಾತೆಯಲ್ಲಿ ಹಣ ಇಲ್ಲದ ಕಾರಣ ಅವುಗಳು ಬೌನ್ಸ್ ಆಗಿದ್ದು, ಸರ್ಕಾರದ ಹಣವನ್ನು 
ಆರೋಪಿಯು ದುರ್ಬಳಕೆ ಮಾಡಿಕೊಂಡಿದ್ದಾರೆಂಬ ಮಾಹಿತಿ ನೀಡಿದ್ದಾರೆ. ಚೆಕ್‌ಗಳನ್ನು ನಗದೀಕರಿಸದಿರುವಂತೆ ಸಾಕ್ಷಿಯು ದಿನಾಂಕ : 10 - 12 - 2009 ರಂದು 
ಪತ್ರ ಬರೆದು 14 -12 - 2009 ರಂದು ಬ್ಯಾಂಕಿಗೆ ಖುದ್ದಾಗಿ ಭೇಟಿ ನೀಡಿ Bank Statement of Account ಪಡೆದು ಪರಿಶೀಲಿಸಿದ್ದಾರೆ. ಒಂದು ಸೆಲ್ ಚೆಕ್‌ನಲ್ಲಿ 
ರೂ . 75. 000/ - ಗಳನ್ನು ದಿನಾಂಕ : 09 - 04 -2009 ರಂದು ಮತ್ತೊಂದು ಸೆಲ್ಫ್ ಚೆಕ್‌ನಲ್ಲಿ ರೂ . 30,000 /- ಗಳನ್ನು ದಿನಾಂಕ : 21 - 04 - 2009 ರಂದು 
ಡ್ರಾ ಮಾಡಿದ್ದಾರೆ. ಚೆಕ್‌ಗಳಿಗೆ ಅಧಿಕಾರಿಯು ಕಛೇರಿಯ ಸೀಲ್ ಹಾಕಿದ್ದಾರೆ. ಆದರೆ ಹಾಜರುಪಡಿಸಲ್ಪಟ್ಟ ನಗದು ಪುಸ್ತಕದಲ್ಲಿ ಆ ರೀತಿ ಡ್ರಾ ಮಾಡಿದ ಬಗ್ಗೆ 
ನಮೂದು ಇಲ್ಲ ಹಾಗೂ ಯಾವ ಉದ್ದೇಶಕ್ಕಾಗಿ ಡ್ರಾ ಮಾಡಲಾಯಿತು ಎಂಬ ಕುರಿತು ಉಲ್ಲೇಖ ಇಲ್ಲ. ಇದರಿಂದಾಗಿ ಸರ್ಕಾರದ ಹಣ ದುರುಪಯೋಗ 
ಪಡಿಸಿಕೊಂಡಿದ್ದಾರೆ ; ಅದೇ ಚೆಕ್ ಪುಸ್ತಕದಿಂದ ಚೆಕ್ ಸಂಖ್ಯೆ : 169634 ರಲ್ಲಿ ರೂ . 85,000/- ಗಳನ್ನು ನಮೂದಿಸಿ ಒಬ್ಬ ವ್ಯಕ್ತಿಗೆ ನೀಡಿದ್ದಾರೆ. ನಂತರ ರೂ . 
2.00 ಲಕ್ಷಗಳನ್ನು ಚೆಕ್ ಸಂಖ್ಯೆ 169638ರಲ್ಲಿ ನಮೂದಿಸಿ ಸಹಿ ಮಾಡಿ ದಿನಾಂಕ : 25 - 11 -2009 ರಂದು ಎಂ . ಬಿ. ಅರುಣ್ ಎಂಬುವರಿಗೆ ನೀಡಿದ್ದಾರೆ . ಈ 
ಎರಡೂ ಸಹ ಸರ್ಕಾರದ ಕೆಲಸಗಳಿಗೆ ಸಂಬಂಧಪಡದ ವ್ಯಕ್ತಿಗಳಿಗೆ ನೀಡಿದ ಚೆಕ್‌ಗಳಾಗಿವೆ. ಅಧಿಕಾರಿಗೆ ನೀಡಲ್ಪಟ್ಟ ಚೆಕ್‌ಬುಕ್‌ನಲ್ಲಿದ್ದ ಲೀಫ್‌ಗಳಲ್ಲಿದ್ದವಾಗಿವೆ. 
ಎರಡನೇ ಸಾಕ್ಷಿ ಹಾಗೂ ಆರೋಪಿಯ ಪೂರ್ವಾಧಿಕಾರಿಯು ನೀಡಿದ ಸಾಕ್ಷದಂತೆ ವಾಣಿಜ್ಯ ತೆರಿಗೆ ಆಯುಕ್ತರ ದಿನಾಂಕ : 27 - 03 - 2006ರ ಪತ್ರದ 
ಮೂಲಕ ಬಿಡುಗಡೆ ಮಾಡಲಾದ ರೂ . 1.00 ಲಕ್ಷಗಳನ್ನು ಅವರು ದಾವಣಗೆರೆಯ ಬ್ಯಾಂಕ್ ಆಫ್ ಬರೋಡಾ ಶಾಖೆಯಲ್ಲಿ ದಿನಾಂಕ : 11 - 05 - 2006 





+ 


+ 


t . 


ಭಾಗ ೧ ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಡಿಸೆಂಬರ್ ೧೨ , ೨೦೧೩ 

೧೮೬೭ 
ರಂದು ಉಳಿತಾಯ ಖಾತೆ ಸಂಖ್ಯೆ : 13330100002558 ನ್ನು ತೆರೆದು ತೊಡಗಿಸಿದ್ದರು. ಆಗ ಪಡೆದ ಚೆಕ್ ಪುಸ್ತಕದಲ್ಲಿ ಚೆಕ್ ಲೀಫ್ 169631 ರಿಂದ 
169640 ಹೊಂದಿರುವ ಒಟ್ಟು 10 ಚೆಕ್ ಹಾಳೆಗಳಿದ್ದು, ಸಾಕ್ಷಿಯ ವರ್ಗಾವಣೆಯಾದ ನಂತರ ಅವರ ಕಾರ್ಯಭಾರವನ್ನು ಚಂದ್ರಪ್ಪ ಇವರಿಗೆ ವಹಿಸಿಕೊಟ್ಟಿದ್ದು, 

ಸದರಿ ಚಂದ್ರಪ್ಪನವರು ಆಪಾದಿತರಾದ ಶ್ರೀ ಬಿ.ಆರ್. ರೇಣುಕಾನಂದ ರವರಿಗೆ ಕಾರ್ಯಭಾರವನ್ನು ಹಸ್ತಾಂತರ ಮಾಡಿರುವುದು ಕಂಡುಬರುತ್ತದೆ. 
ಅಂದರೆ ಬಿಡುಗಡೆ ಮಾಡಲಾದ ರೂ . 1. 00 ಲಕ್ಷ ಹಣವು ಆಪಾದಿತರ ಕಾರ್ಯ ನಿರ್ವಹಿಸಿದ ಅವಧಿಯಲ್ಲಿ ಬ್ಯಾಂಕ್ ಆಫ್ ಬರೋಡಾದ ಉಳಿತಾಯ 
ಖಾತೆಯಲ್ಲಿ ಇತ್ತು ಎಂಬ ಅಂಶವು ರುಜುವಾತಾಗುತ್ತದೆ. 

ಮೂರನೇ ಸಾಕ್ಷಿ ಮತ್ತು ಇಲಾಖಾ ಪರ ಸಾಕ್ಷಿ ಇವರು ನೀಡಿದ ಸಾಕ್ಷದಂತೆ ಆಪಾದಿತರು ದಿನಾಂಕ : 09 -12 -2009 ರಿಂದ ಕಛೇರಿಗೆ ಅನಧಿಕೃತ 
ಗೈರು ಹಾಜರಾಗಿರುವುದರಿಂದ ಜಂಟಿ ಆಯುಕ್ತರು ಮೂರನೇ ಸಾಕ್ಷಿಯನ್ನು ಪ್ರಭಾರ ಅಧಿಕಾರಿಯಾಗಿ ನೇಮಿಸಿದ್ದು, ನಂತರ ಜಂಟಿ ಆಯುಕ್ತರು ದಿನಾಂಕ : 
13 - 01 - 2010 ರಂದು ಕಛೇರಿಗೆ ಭೇಟಿ ನೀಡಿ ಕಛೇರಿಯ ಅಲ್ಟ್ರಾಗಳನ್ನು ತಮ್ಮ ವಶಕ್ಕೆ ನೀಡಲು ಅವುಗಳ ಬೀಗದ ಕೀಗಳು ಇಲ್ಲದ ಪ್ರಯುಕ್ತ ಖಾಸಗಿ ಬೀಗ 
ತೆಗೆಯುವವರನ್ನು ಕರೆಸಿ ನಾಲ್ಕು ಅಲ್ವೇರಾಗಳ ಬೀಗಗಳನ್ನು ತೆಗೆಸಿನೋಡಲಾಗಿ, ಅದರಲ್ಲಿ ಬ್ಯಾಂಕ್ ಆಫ್ ಬರೋಡಾ ಉಳಿತಾಯ ಖಾತೆ ಸಂಖ್ಯೆ : 
13330100002558 ಇದರ ಪಾಸ್ ಬುಕ್ ಮತ್ತು ಚೆಕ್ ನಂ . 169633,169635, 169636 ರಿಂದ 169640 ಇವುಗಳು ಅಲ್ಲೋರಾದಲ್ಲಿ ಇರಲಿಲ್ಲ ಮತ್ತು 
ಯಾವುದೇ ನಗದು ಹಣ ಇರಲಿಲ್ಲ. ಆದುದರಿಂದ ಅವುಗಳನ್ನು ಅವರ ವಶಕ್ಕೆ ಕೊಟ್ಟಿರುವುದಿಲ್ಲ. ಆಪಾದಿತರು ಕಛೇರಿಯ ಉಳಿತಾಯ ಖಾತೆ ಹಣ 
ತೆಗೆಯಲು ಬ್ಯಾಂಕಿನಿಂದ ಪಡೆದ ಚೆಕ್ ಕ್ರಮ ಸಂಖ್ಯೆ : 169631 ರಿಂದ 169640 ಒಟ್ಟು 10 ಚೆಕ್‌ಗಳ ಹಾಳೆಗಳಲ್ಲಿ ಅವರು ದುರುಪಯೋಗಪಡಿಸಿಕೊಂಡ 
ಚೆಕ್ ಸಂಖ್ಯೆಗಳನ್ನು ಹೊರತುಪಡಿಸಿ ಉಳಿಕೆ ಆರು ಚೆಕ್‌ಗಳನ್ನು ಕಛೇರಿಯಲ್ಲಿಡದೆ ಪಾಸ್ ಬುಕ್‌ನೊಂದಿಗೆ ತಮ್ಮ ವೈಯುಕ್ತಿಕ ಕೆಲಸಗಳಿಗೆ 
ಉಪಯೋಗಿಸಿಕೊಳ್ಳಲು ತಮ್ಮೊಂದಿಗೆ ತೆಗೆದುಕೊಂಡು ಹೋಗಿ ಸರ್ಕಾರಿ ನೌಕರನಿಗೆ ಸಲ್ಲದ ರೀತಿಯಲ್ಲಿ ನಡೆದುಕೊಂಡಿರುವುದು ರುಜುವಾತಾಗಿರುತ್ತದೆ. 
ಆಪಾದಿತರು ದಿನಾಂಕ : 09 - 12 - 2009 ರಿಂದ ಇಲ್ಲಿಯವರೆಗೆ ಪೂರ್ವಾನುಮತಿ ಪಡೆಯದೆ ಮತ್ತು ರಜಾ ಅರ್ಜಿಗಳನ್ನು ಸಲ್ಲಿಸದೆ ಕಛೇರಿಗೆ ಅನಧಿಕೃತವಾಗಿ 
ಗೈರು ಹಾಜರಾಗಿದ್ದು, ಪ್ರಕರಣದ ಎಲ್ಲಾ ಸಾಕ್ಷಾಧಾರಗಳನ್ನು ಮತ್ತು ಸಂದರ್ಭ ಸನ್ನಿವೇಶಗಳನ್ನು ಪರಿಶೀಲಿಸಿ, ಗಣನೆಗೆ ತೆಗೆದುಕೊಂಡು, ಆಪಾದಿತರು 
ಸರ್ಕಾರಿ ನೌಕರನಲ್ಲದ ರೀತಿಯಲ್ಲಿ ವರ್ತಿಸಿ, ಕ. ನಾ . ಸೇ (ನಡತೆ) ನಿಯಮಗಳು, 1966ರ ನಿಯಮ 3(1)(i)(i) ಗಳನ್ನು ಉಲ್ಲಂಘಿಸಿದ್ದು, ದಿನಾಂಕ : 09 - 12 
2009 ರಿಂದ ಇಲ್ಲಿಯವರೆಗೂ ಅನಧಿಕೃತ ಗೈರುಹಾಜರಾಗಿದ್ದು, ಕ. ನಾ . ಸೇ ನಿಯಮಗಳು , 1957ರ ನಿಯಮ 108 ರನ್ವಯ ನಾಲ್ಕು ತಿಂಗಳಿಗಿಂತ 
ಹೆಚ್ಚುವರಿಯಾಗಿ ಕರ್ತವ್ಯಕ್ಕೆ ಅನಧಿಕೃತ ಗೈರು ಹಾಜರಾದ ಪಕ್ಷದಲ್ಲಿ ಅಂತಹವರನ್ನು ಕೆಲಸದಿಂದ ತೆಗೆದುಹಾಕುವಂತಹ ಶಿಕ್ಷೆಗೆ ಒಳಪಡಿಸಬಹುದಾಗಿದೆ ಎಂದು 
ಅಭಿಪ್ರಾಯ ನೀಡಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ 3 ದಿನಾಂಕ : 08 - 06 - 2012 ರಲ್ಲಿ ಆಪಾದಿತರಿಗೆ 2ನೇ ಕಾರಣ ಕೇಳುವ ನೋಟೀಸ್‌ನ್ನು ಜಾರಿ ಮಾಡಿ 
ವಿಚಾರಣಾ ವರದಿಯ ಕುರಿತು ಲಿಖಿತ ಹೇಳಿಕೆಯನ್ನು ಸಲ್ಲಿಸುವಂತೆ ಕೋರಲಾಯಿತು. ಆದರೆ ಆರೋಪಿತ ಅಧಿಕಾರಿಯಿಂದ ಯಾವುದೇ ಲಿಖಿತ 
ಸಮಜಾಯಿಷಿ ಬಂದಿರುವುದಿಲ್ಲ. ಪ್ರಕರಣವನ್ನು ಪರಿಶೀಲಿಸಲಾಗಿ ವಿಚಾರಣೆಯನ್ನು ನಿಯಮಾನುಸಾರ ನಡೆಸಿರುವುದು ಹಾಗೂ ಆರೋಪಿಗೆ ಎಲ್ಲ 
ವಿಚಾರಣೆಯ ನೋಟೀಸು ನೀಡಿರುವುದು, ಸಾಕ್ಷಿಗಳ ವಿಚಾರಣೆ ದಾಖಲೆಗಳ ಪರಾಮರ್ಶೆ ಇತ್ಯಾದಿಗಳನ್ನು ಪಾಲಿಸಿ ವಿಚಾರಣೆ ನಡೆಸಿರುವುದು 
ಂಡುಬರುತ್ತದೆ. ಆದ್ದರಿಂದ ಆರೋಪಗಳು ಸಾಬೀತಾಗಿವೆ ಎಂಬ ವಿಚಾರಣಾಧಿಕಾರಿಗಳ ನಿರ್ಣಯವನ್ನು ಒಪ್ಪಿಕೊಳ್ಳಲಾಗಿದೆ. 

ಸರ್ಕಾರದ ಹಣವನ್ನು ದುರುಪಯೋಗಪಡಿಸಿಕೊಂಡು ಪಲಾಯನ ಮಾಡಿದ ವ್ಯಕ್ತಿಯನ್ನು ಸರ್ಕಾರಿ ಸೇವೆಯಲ್ಲಿ ಉಳಿಸಿಕೊಳ್ಳುವುದು ಸೂಕ್ತವಲ್ಲ. 
ಆದ್ದರಿಂದ ಆರೋಪಗಳು ಸಾಬೀತಾಗಿವೆ ಎಂಬ ವಿಚಾರಣಾ ವರದಿಯನ್ನು ಒಪ್ಪಿಕೊಂಡು ಕರ್ನಾಟಕ ಲೋಕ ಸೇವಾ ಆಯೋಗದ ಸಹಮತಿಯೊಡನೆ 
ದಂಡನೆ ವಿಧಿಸಲು ನಿರ್ಣಯಿಸಿದ ಸರ್ಕಾರವು ಮುಂದಿನಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಆಇ 03 ವಾತೆತ 2010, ಬೆಂಗಳೂರು, ದಿನಾಂಕ : 05 - 08 - 2013 
ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ ) ನಿಯಮಾವಳಿ , 1957ರ ನಿಯಮ 11ರೊಡನೆ ಓದಿಕೊಂಡಂತೆ 
ಅದೇ ನಿಯಮಾವಳಿಯ ನಿಯಮ 8 ( i) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಶ್ರೀ ಡಿ.ಆರ್. ರೇಣುಕಾನಂದ, ವಾಣಿಜ್ಯ ತೆರಿಗೆಗಳ 
ಸಹಾಯಕ ಆಯುಕ್ತರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸೇವೆಯಿಂದ ವಜಾಗೊಳಿಸುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ಬಿ . ಅಳವಂಡಿ 
PR, 1039 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ವಾತೆ- 2 & ಸಮನ್ವಯ). 


ಆರ್ಥಿಕ ಸಚಿವಾಲಯ 


ವಿಷಯ : 
ಓದಲಾಗಿದೆ : 


ತುಟ್ಟಿಭತ್ಯೆಯ ದರಗಳ ಪರಿಷ್ಕರಣೆ. 
1. ಸ. ಆ. ಸಂಖ್ಯೆ : ಎಫ್‌ಡಿ 23 ಎಸ್ಆರ್‌ಪಿ 2011 , ದಿನಾಂಕ : 15 - 06 - 2011 . 
2. ಸ. ಆ . ಸಂಖ್ಯೆ : ಎಫ್‌ಡಿ 07 ಎಸ್‌ಆರ್‌ಪಿ 2012 , ದಿನಾಂಕ : 21 - 04 - 2012 . 
3, ಸ. ಆ. ಸಂಖ್ಯೆ : ಎಫ್ಡಿ 17 ಎಸ್‌ಆರ್‌ಪಿ 2012, ದಿನಾಂಕ : 14 - 05 - 2012 . 
4. ಸ. ಆ. ಸಂಖ್ಯೆ : ಎಫ್‌ಡಿ 25 ಎಸ್‌ಆರ್‌ಪಿ 2012 , ದಿನಾಂಕ : 17 -10 - 2012 . 
5. ಸ . ಆ. ಸಂಖ್ಯೆ : ಎಫ್‌ಡಿ 09 ಎಸ್ ಆರ್‌ಪಿ 2013 , ದಿನಾಂಕ : 08 - 05 - 2013. 
6. ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಇವರ ಪತ್ರ ಸಂಖ್ಯೆ : ಜಿಇಎ 682 /2013 -14, 

ದಿನಾಂಕ : 27 - 09 - 2013 . 


೧೮೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೨, ೨೦೧೩ 


ಭಾಗ ೧ 


ಸರ್ಕಾರಿ ಆದೇಶ ಸಂಖ್ಯೆ : ಎಫ್‌ಡಿ 21 ಎಸ್‌ಆರ್‌ಪಿ 2013, ಬೆಂಗಳೂರು, ದಿನಾಂಕ : 3ನೇ ಅಕ್ಟೋಬರ್ 2013. 
ರಾಜ್ಯ ಸರ್ಕಾರಿ ನೌಕರರುಗಳಿಗೆ 2012ರ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ 1ನೇ ಜುಲೈ 2013 ರಿಂದ ಜಾರಿಗೆ ಬರುವಂತೆ ತುಟ್ಟಿ ಭತ್ಯೆಯ ದರವನ್ನು 
ಮೂಲ ವೇತನದ ಶೇಕಡ 9 ರಿಂದ ಶೇಕಡ 15ಕ್ಕೆ ಹೆಚ್ಚಿಸಿ ಮಂಜೂರು ಮಾಡಲು ಸರ್ಕಾರವು ಹರ್ಷಿಸುತ್ತದೆ. 

2. ಸರ್ಕಾರದ ಮತ್ತು ಜಿಲ್ಲಾ ಪಂಚಾಯತ್‌ಗಳ ಪೂರ್ಣಾವಧಿ ನೌಕರರಿಗೆ, ಕಾಲಿಕ ವೇತನ ಶ್ರೇಣಿಗಳಲ್ಲಿರುವ ಪೂರ್ಣಾವಧಿ ವರ್ಕ್ಚಾರ್ಜ್ 
ನೌಕರರಿಗೆ ಹಾಗೂ ಸರ್ಕಾರದಿಂದ ಸಹಾಯಾನುದಾನ ಪಡೆಯುತ್ತಿರುವ ಶಿಕ್ಷಣ ಸಂಸ್ಥೆಗಳಲ್ಲಿ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಕಾಲಿಕ ವೇತನ ಶ್ರೇಣಿಗಳಲ್ಲಿರುವ 
ಪೂರ್ಣಾವಧಿ ನೌಕರರುಗಳಿಗೆ ಈ ಆದೇಶ ಅನ್ವಯಿಸುತ್ತದೆ. 

3 . ತುಟ್ಟಿಭತ್ಯೆಯ ಉದ್ದೇಶಕ್ಕಾಗಿ “ಮೂಲ ವೇತನ ” ಎಂದರೆ ಸರ್ಕಾರಿ ನೌಕರನು ಧಾರಣ ಮಾಡಿರುವ ಹುದ್ದೆಗೆ ಅನ್ವಯವಾಗುವ ವೇತನ 
ಶ್ರೇಣಿಯಲ್ಲಿ ಪಡೆಯುತ್ತಿರುವ ವೇತನ ಮತ್ತು ಅದರಲ್ಲಿ. 

( ಅ) ವೇತನ ಶ್ರೇಣಿಯ ಗರಿಷ್ಯಕ್ಕಿಂತ ಹೆಚ್ಚಾಗಿ ಅವನಿಗೆ ಸ್ಥಗಿತ ವೇತನ ಬಡ್ತಿಯನ್ನು ನೀಡಲಾಗಿದ್ದರೆ, ಆ ಸ್ಥಗಿತ ವೇತನ ಬಡ್ತಿ. 
( ಆ ) 2012ರ ಕರ್ನಾಟಕ ನಾಗರೀಕ ಸೇವಾ ( ಪರಿಷ್ಕೃತ ವೇತನ) ನಿಯಮಗಳ 7ನೇ ನಿಯಮದ (3) ನೇ ಉಪನಿಯಮದ ಮೇರೆಗೆ ಅವನಿಗೆ 

ನೀಡಲಾದ ವೈಯಕ್ತಿಕ ವೇತನ ಯಾವುದಾದರೂ ಇದ್ದರೆ, ಆ ವೈಯಕ್ತಿಕ ವೇತನ , 
( ಇ) ವೇತನ ಶ್ರೇಣಿಯ ಗರಿಷ್ಯಕ್ಕಿಂತ ಹೆಚ್ಚಾಗಿ ಅವನಿಗೆ ಮಂಜೂರು ಮಾಡಲಾಗಿರುವ ಹೆಚ್ಚುವರಿ ವೇತನ ಬಡ್ತಿ ಯಾವುದಾದರೂ ಇದ್ದಲ್ಲಿ, 

ಅವುಗಳು ಸೇರುತ್ತವೆ. 
4. ಮೂಲ ವೇತನಕ್ಕೆ ಮೇಲೆ ಸೂಚಿಸಿರುವುದನ್ನು ಹೊರತುಪಡಿಸಿ ಇತರೆ ಯಾವುದೇ ಉಪಲಬ್ದಗಳನ್ನು ಸೇರಿಸತಕ್ಕದ್ದಲ್ಲ. 

5 . ರಾಜ್ಯ ಸರ್ಕಾರದ ನಿವೃತ್ತಿ ವೇತನದಾರರು /ಕುಟುಂಬ ನಿವೃತ್ತಿ ವೇತನದಾರರಿಗೆ ಮತ್ತು ರಾಜ್ಯದ ಸಂಚಿತ ನಿಧಿಯಿಂದ ನಿವೃತ್ತಿ ವೇತನ ಮತ್ತು 
ಕುಟುಂಬ ನಿವೃತ್ತಿ ವೇತನವನ್ನು ಪಡೆಯುತ್ತಿರುವಂತಹ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನಿವೃತ್ತಿ ವೇತನದಾರರು /ಕುಟುಂಬ ನಿವೃತ್ತಿ ವೇತನದಾರರಿಗೆ ಹಾಲಿ 
ಲಭ್ಯವಿರುವ ತುಟ್ಟಿಭತ್ಯೆಯ ದರವನ್ನು ಮೂಲ ನಿವೃತ್ತಿ ವೇತನ /ಕುಟುಂಬ ನಿವೃತ್ತಿ ವೇತನದ ಶೇಕಡ 9 ರಿಂದ ಶೇಕಡ 15ಕ್ಕೆ ಹೆಚ್ಚಿಸಿ ದಿನಾಂಕ : 
1ನೇ ಜುಲೈ 2013 ರಿಂದ ಜಾರಿಗೆ ಬರುವಂತೆ ಮಂಜೂರು ಮಾಡಲು ಸಹ ಸರ್ಕಾರವು ಹರ್ಷಿಸುತ್ತದೆ. 

6. ಯುಜಿಸಿ/ಎಐಸಿಟಿಇ/ ಐಸಿಎಆರ್‌ ವೇತನ ಶ್ರೇಣಿಗಳಲ್ಲಿ ವೇತನ ಪಡೆಯುತ್ತಿದ್ದ ಪಿಂಚಣಿದಾರರು /ಕುಟುಂಬ ಪಿಂಚಣಿದಾರರಿಗೆ ಹಾಲಿ ಲಭ್ಯವಿರುವ 
ತುಟ್ಟಿಭತ್ಯೆಯ ದರವನ್ನು ಮೂಲ ನಿವೃತ್ತಿ ವೇತನ/ ಕುಟುಂಬ ನಿವೃತ್ತಿ ವೇತನದ ಶೇಕಡ 9 ರಿಂದ ಶೇಕಡ 15ಕ್ಕೆ ಹೆಚ್ಚಿಸಿ ದಿನಾಂಕ : 1ನೇ ಜುಲೈ 2013 ರಿಂದ 
ಜಾರಿಗೆ ಬರುವಂತೆ ಮಂಜೂರು ಮಾಡಲು ಸಹ ಸರ್ಕಾರವು ಹರ್ಷಿಸುತ್ತದೆ. 

7. ಯುಜಿಸಿ/ಎಐಸಿಟಿಇ/ಐಸಿಎಆರ್ /ಎನ್‌ಜೆಪಿಸಿ ವೇತನ ಶ್ರೇಣಿಗಳಲ್ಲಿ ವೇತನ ಪಡೆಯುತ್ತಿರುವ ನೌಕರರಿಗೆ ಮತ್ತು ಎನ್‌ಜೆಪಿಸಿ ಪಿಂಚಣಿದಾರರಿಗೆ 
ಸಂಬಂಧಿಸಿದಂತೆ ಪ್ರತ್ಯೇಕ ಆದೇಶಗಳನ್ನು ಹೊರಡಿಸಲಾಗುವುದು. 

8. ಈ ಆದೇಶದ ಮೇರೆಗೆ ಲಭ್ಯವಿರುವ ತುಟ್ಟಿಭತ್ಯೆಯನ್ನು ನಗದಾಗಿ ಪಾವತಿ ಮಾಡಲಾಗುವುದು. 

9. ತುಟ್ಟಿಭತ್ಯೆಯ ಕಾರಣದಿಂದ ಸಂದಾಯ ಮಾಡಬೇಕಾಗಿರುವ ಐವತ್ತು ಪೈಸೆ ಹಾಗೂ ಅದಕ್ಕಿಂತ ಹೆಚ್ಚಿನ ಭಿನ್ನಾಂಕಗಳನ್ನು ಮುಂದಿನ 
ರೂಪಾಯಿಗೆ ಪೂರ್ಣಗೊಳಿಸತಕ್ಕದ್ದು ಮತ್ತು ಐವತ್ತು ಪೈಸೆಗಿಂತ ಕಡಿಮೆ ಇರುವ ಭಿನ್ನಾಂಕಗಳನ್ನು ಕಡೆಗಣಿಸತಕ್ಕದ್ದು. 

10. ತುಟ್ಟಿಭತ್ಯೆಯನ್ನು ಸಂಭಾವನೆಯ ವಿಶಿಷ್ಟ ಅಂಶವಾಗಿ ತೋರಿಸುವುದು ಮತ್ತು ಯಾವುದೇ ಉದ್ದೇಶಕ್ಕಾಗಿ ಇದನ್ನು ವೇತನ ಎಂದು 
ಪರಿಗಣಿಸಲಾಗುವುದಿಲ್ಲ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸುಂದರ ರಾಜ ಗುಪ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ (ಸೇವೆಗಳು - 2). 

FINANCE SECRETARIAT 
Sub : Revision of the rates of Dearness Allowance -reg . 
READ : 1 . G . 0 . No . FD 23 SRP 2011 , dated : 15 -06 - 2011. 

2. G. 0 . No. FD 07 SRP 2012 , dated : 21 -04 -2012. 
3. G . 0 . No. FD 17 SRP 2012 , dated : 14 - 05- 2012. 
4. G. 0 . No. FD 25 SRP 2012 , dated : 17 -10- 2012 . 

5. G. 0. No. FD 09 SRP 2013, dated : 08 -05-2013. 
GOVERNMENT ORDER NO . FD 21 SRP 2013, BANGALORE, DATED : 3RD OCTOBER 2013. 

Government are pleased to sanction increase in the rates of Dearness Allowance payable to the State Government 
employees in the Revised Pay Scales 2012 from the existing 9 % to 15 % of Basic Pay with effect from 1st July 2013. 

2 . These orders will apply to the full time Government employees, employees of Zilla Panchayats,work charged employees on 
regular time scales of pay, full time employees of aided educational Institutions and Universities who are on regular time scales of pay. 

3. For the purpose of grant of Dearness Allowance , the term Basic Pay means , pay drawn by a Government Employee in the 
scale of pay applicable to the post held by him and includes : 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 


೧೮೬೯ 


a . Stagnation increment, if any, granted to him above the maximum of the scale of pay . 
b . Personal Pay , if any , granted to him under sub -rule (3) of Rule 7 of the Karnataka Civil Services (Revised Pay ) Rules, 

2012. 
C . Additional increment, if any, granted to him above themaximum of the scale of pay . 
4 . Basic Pay shall not include any emoluments other than those specified above . 

5 . Government are also pleased to sanction increase in the rates of Dearness Allowance from the existing 9 % to 15 % of the 
basic pension /family pension with effect from 14 July 2013 to the State Government pensioners/family pensioners and pensioners /family 
pensioners of the aided educational institutions whose pension /family pension is paid out of the Consolidated Fund of the State . 

6 . Government are also pleased to sanction increase in the rates of Dearness Allowance from the existing 9 % to 15 % of the 
basic pension /family pension with effect from 1st July 2013 to the pensioners/family pensioners who were drawing pay in the 
UGC /AICTE / ICAR scales of pay . 

7 . Separate orders will be issued in respect of employees on UGC / AICTE /ICAR/NJPC scales of pay and also in respect of 
NJPC pensioners . 

8 . The increase in Dearness Allowance admissible under this order is payable in cash . 

9 . The payment on account of Dearness Allowance involving fractions of 50 paise and above shall be rounded off to the next 
rupee and fractions less than 50 paise shallbe ignored . 

10 . The Dearness Allowance will be shown as a distinct element of remuneration and will notbe treated as pay for any purpose . 


By Order and in the name of the Governor ofKarnataka 

SUNDARA RAJA GUPTHA 
Joint Secretary to Government, 
Finance Department (Services - 2 ). 


P . R . 1040 
SC - 500 


ಯೋಜನೆ , ಕಾರ್ಯಕ್ರಮ ಸಂಯೋಜನೆ ಮ 


ಸಚಿವಾಲಯ 


ವಿಷಯ : 


ನಕ್ಸಲ್ ಬಾಧಿತ ತಾಲ್ಲೂಕುಗಳ ಸರ್ವಾಂಗೀಣ ಅಭಿವೃದ್ದಿಗಾಗಿ 2013 - 14ನೇ ಸಾಲಿನಲ್ಲಿ ಅನುದಾನ 
ಬಿಡುಗಡೆ ಮಾಡುವ ಬಗ್ಗೆ 
1. ಸರ್ಕಾರದ ಆದೇಶ ಸಂಖ್ಯೆ: ಯೋಣ 77 ಯೋವಿವಿ 2012 , ದಿನಾಂಕ: 03 - 09 - 2012 
2. ಸರ್ಕಾರದ ಆದೇಶ ಸಂಖ್ಯೆ: ಯೋಣ 77 ಯೋವಿವಿ 2012 , ದಿನಾಂಕ: 16 - 03 - 2013 


ಓದಲಾಗಿದೆ : 


ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರಿ ಆದೇಶದಲ್ಲಿ ರಾಜ್ಯದ ನಕ್ಸಲ್ ಪೀಡಿತ ಪ್ರದೇಶಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ 
ರೂ . 4500 .00 ಲಕ್ಷಗಳನ್ನು ರಾಜ್ಯದ 5 ಜಿಲ್ಲೆಗಳ 9 ತಾಲ್ಲೂಕುಗಳಿಗೆ ತಲಾ ರೂ . 500 .00 ಲಕ್ಷಗಳನ್ನು ನಿಗದಿಪಡಿಸಿ ಮೊದಲನೇ ಕಂತಿನ ಮೊತ್ತವಾಗಿ ತಲಾ 
ರೂ . 250.00 ಲಕ್ಷಗಳಂತೆ ಒಟ್ಟು ರೂ . 2250. 00 ಲಕ್ಷಗಳನ್ನು ಬಿಡುಗಡೆಗೊಳಿಸಲಾಗಿತ್ತು . ಮುಂದುವರೆದು ಮೇಲೆ ಓದಲಾದ (2)ರ ಸರ್ಕಾರಿ ಆದೇಶದಲ್ಲಿ 
5 ಜಿಲ್ಲೆಗಳ 8 ತಾಲ್ಲೂಕುಗಳಿಗೆ ತಲಾ ರೂ . 125.00 ಲಕ್ಷಗಳಂತೆ ರೂ . 1000.00 ಲಕ್ಷಗಳನ್ನು ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲ್ಲೂಕಿಗೆ 
ರೂ . 250.00 ಲಕ್ಷಗಳನ್ನು ಸೇರಿಸಿ ಒಟ್ಟು ರೂ . 1250.00 ಲಕ್ಷಗಳನ್ನು ಬಿಡುಗಡೆಗೊಳಿಸಿ ಆದೇಶಿಸಲಾಗಿದ್ದು , ಈವರೆಗೆ ಬಿಡುಗಡೆಗೊಳಿಸಿದ ಅನುದಾನದ 
ವಿವರಗಳು ಈ ಕೆಳಕಂಡಂತಿವೆ. 


ಕ್ರಮ 


ಜಿಲ್ಲೆ 


ತಾಲ್ಲೂಕು 


ಸಂಖ್ಯೆ 


ಒದಗಿಸಿರುವ ಅನುದಾನ ( ರೂ . 

ಲಕ್ಷಗಳಲ್ಲಿ) 
500. 00 


ಈವರೆಗೆ ಬಿಡುಗಡೆಗೊಳಿಸಿದ 
ಅನುದಾನ ( ರೂ ಲಕ್ಷಗಳಲ್ಲಿ ) 

375. 00 


ತುಮಕೂರು 


ಪಾವಗಡ 


500. 00 


375 . 00 


2 . 


ಶಿವಮೊಗ್ಗ 


500. 00 


375 . 00 


ತೀರ್ಥಹಳ್ಳಿ 
ಹೊಸನಗರ 
ಶೃಂಗೇರಿ 
ಮೂಡಿಗೆರೆ 


500 . 00 


375 . 00 


ಚಿಕ್ಕಮಗಳೂರು 


500 .00 


375 . 00 


ಕೊಪ್ಪ 


500.00 


500 .00 


ಕಾರ್ಕಳ 


500. 00 


375 . 00 


ಉಡುಪಿ 


ಕುಂದಾಪುರ 


500 . 00 


375 . 00 


5 


| ದಕ್ಷಿಣ ಕನ್ನಡ 


ಬೆಳ್ತಂಗಡಿ 


500 . 00 


375 . 00 


ಒಟ್ಟು 


4500 .00 


3500. 00 


೧೮೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೨, ೨೦೧೩ 


ಭಾಗ ೧ 


ಪ್ರಸ್ತುತ 2013 - 14ರ ಆರ್ಥಿಕ ವರ್ಷದಲ್ಲಿ ಈ ಯೋಜನೆಗೆ ರೂ . 1000.00 ಲಕ್ಷಗಳನ್ನು ಆಯವ್ಯಯದಲ್ಲಿ ಒದಗಿಸಲಾಗಿದ್ದು, ಚಿಕ್ಕಮಗಳೂರು 
ಜಿಲ್ಲೆಯ ಕೊಪ್ಪ ತಾಲ್ಲೂಕಿಗೆ ಈಗಾಗಲೇ ನಿಗದಿಪಡಿಸಿದಂತೆ ಪೂರ್ಣ ಮೊತ್ತವನ್ನು ಬಿಡುಗಡೆಗೊಳಿಸಿದ್ದು, ಉಳಿದ 5 ಜಿಲ್ಲೆಗಳ 8 ತಾಲ್ಲೂಕುಗಳಿಗೆ ಉಳಿದ 
ಅನುದಾನ ಬಿಡುಗಡೆ ಮಾಡಬೇಕಾಗಿದ್ದು ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಯೋಇ77 ಪಿಎಂಎಂ 2012, ಬೆಂಗಳೂರು, ದಿನಾಂಕ : 8ನೇ ಅಕ್ಟೋಬರ್, 2013 

2013 - 14ನೇ ಸಾಲಿನಲ್ಲಿ ರಾಜ್ಯದ ನಕ್ಸಲ್ ಪೀಡಿತ ಪ್ರದೇಶಗಳ ಸರ್ವತೋಮುಖ ಅಭಿವೃದ್ದಿಗಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು 
ಲೆಕ್ಕಶೀರ್ಷಿಕೆ 4515 - 00 -101 -1- 04 - 132 ( ಯೋಜನೆ) ಅಡಿ ಒಟ್ಟು ರೂ . 500.00 ಲಕ್ಷಗಳನ್ನು ( ಐದುನೂರು ಲಕ್ಷಗಳು ಮಾತ್ರ) ಈ ಕೆಳಕಂಡ 5 ಜಿಲ್ಲೆಗಳ 
8 ತಾಲ್ಲೂಕುಗಳ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಬಿಡುಗಡೆಗೊಳಿಸಿ ಆದೇಶಿಸಿದೆ. 


ಕ್ರಮ 


ಸಂಖ್ಯೆ 


ತಾಲ್ಲೂಕು 


ಜಿಲ್ಲೆ 


ಪ್ರಸ್ತುತ ಬಿಡುಗಡೆಗೊಳಿಸುತ್ತಿರುವ 
ಅನುದಾನ ( ರೂ ಲಕ್ಷಗಳಲ್ಲಿ ) 

62.50 


ತುಮಕೂರು 


ಪಾವಗಡ 


62 .50 


ಶಿವಮೊಗ್ಗ 


62 .50 


ತೀರ್ಥಹಳ್ಳಿ 
ಹೊಸನಗರ 
ಶೃಂಗೇರಿ 
ಮೂಡಿಗೆರೆ 


62 .50 


ಚಿಕ್ಕಮಗಳೂರು 


62.50 


ಕಾರ್ಕಳ 


62 .50 


ಉಡುಪಿ 


ಕುಂದಾಪುರ 


62 .50 


| ದಕ್ಷಿಣ ಕನ್ನಡ ಬೆಳ್ತಂಗಡಿ 

62 .50 
ಒಟ್ಟು 

500 .00 
ಈ ಯೋಜನೆಯನ್ನು ಸರ್ಕಾರಿ ಆದೇಶ ಸಂಖ್ಯೆ: ಹೆಚ್‌ಡಿ 283 ಎಸ್‌ಎಸ್‌ಟಿ 2012 , ದಿನಾಂಕ: 29 - 06 - 2012 ಮತ್ತು 17 - 07 - 2012ರನ್ವಯ 
ಅನುಷ್ಠಾನಗೊಳಿಸತಕ್ಕದ್ದು . 

ಪ್ರತಿ ಮಾಹೆ ಮಾಸಿಕ ವರದಿಯನ್ನು ಸಲ್ಲಿಸತಕ್ಕದ್ದು. 

ಬಿಡುಗಡೆಯಾದ ಈ ಅನುದಾನವನ್ನು ಜಿಲ್ಲಾಧಿಕಾರಿಗಳ ವೈಯಕ್ತಿಕ ಠೇವಣಿ ಖಾತೆಯಲ್ಲಿಟ್ಟುಕೊಂಡು ಅಗತ್ಯತೆಗೆ ಅನುಗುಣವಾಗಿ ವೆಚ್ಚ 
ಮಾಡತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಸರ್ಕಾರಿ ಆದೇಶ ಸಂಖ್ಯೆ : ಆಇ 01 ಟಿಎಫ್ ಪಿ 2013, ದಿನಾಂಕ: 10 - 05 - 2013ರಲ್ಲಿ ತಿಳಿಸಿರುವಂತೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್. ಉಮಾವತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ 1 & 2 , 
P . R . 1041 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ : ರಾಜ್ಯದಲ್ಲಿ 6ನೇ ಆರ್ಥಿಕ ಗಣತಿ ಮತ್ತು ಸಾಮಾನ್ಯ ವ್ಯವಹಾರ ದಾಖಲೆ ವಹಿಯನ್ನು ಕೈಗೊಳ್ಳುವ ಬಗ್ಗೆ 
ಓದಲಾಗಿದೆ : 1. ಭಾರತ ಸರ್ಕಾರದ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಮಂತ್ರಾಲಯ , ನವದೆಹಲಿ, ಇವರ ಪತ್ರ 

ಸಂಖ್ಯೆ : N -11015/7-2/2010/ESD - VI EC, ದಿನಾಂಕ: 15 - 03 - 2012 ಮತ್ತು 11016/1 - 35 /2011- ESD 

VI EC , ದಿನಾಂಕ: 11 - 03 - 2013 
2 . ಕಾರ್ಯದರ್ಶಿ , ಭಾರತ ಸರ್ಕಾರದ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಮಂತ್ರಾಲಯ , ನವದೆಹಲಿ 

ಇವರ ಅರೆಸರ್ಕಾರಿ ಪತ್ರ ಸಂಖ್ಯೆ: N -11016/1-35/ 2011/ESD - Vi EC, ದಿನಾಂಕ : 27 - 12 - 2012 

ಸರ್ಕಾರದ ಆದೇಶ ಸಂಖ್ಯೆ : ಪಿಡಿ 83 ಎಸ್‌ಎಮ್‌ಸಿ 2011 , ಬೆಂಗಳೂರು, ದಿನಾಂಕ: 21 - 07 - 2011 
4. ಸರ್ಕಾರದ ಆದೇಶ ಸಂಖ್ಯೆ : ಪಿಡಿ 83 ಎಸ್ಎಮ್ಸಿ 2011(1), ಬೆಂಗಳೂರು, ದಿನಾಂಕ: 21 - 07- 2011 
5. ಸರ್ಕಾರದ ಆದೇಶ ಸಂಖ್ಯೆ: ಪಿಡಿ 83 ಎಸ್ಎಮ್ಸಿ 2011( 2), ಬೆಂಗಳೂರು, ದಿನಾಂಕ: 21 -07 -2011 
6. ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಕಡತ ಸಂಖ್ಯೆ : ಆಸಾಂನಿ 11 ಆಗ 2013 , 

ದಿನಾಂಕ: 17 - 08 - 2013 
ಭಾರತ ಸರ್ಕಾರದ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಮಂತ್ರಾಲಯವು ರಾಜ್ಯದಲ್ಲಿ 6ನೇ ಆರ್ಥಿಕ ಗಣತಿಯನ್ನು ಕೈಗೊಳ್ಳಲು 
ಉದ್ದೇಶಿಸಿ, ಮೇಲೆ ಓದಲಾದ ಕ್ರಮಸಂಖ್ಯೆ(1) ರ ಪತ್ರಗಳ ಮೂಲಕ ಶೇ . 100ರಷ್ಟು ಅನುದಾನದೊಂದಿಗೆ ಒಟ್ಟು 3371.78 ಲಕ್ಷಗಳನ್ನು ಮಂಜೂರು ಮಾಡಿ 
ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿರುತ್ತದೆ. ಅನುದಾನದ ಐಟಂವಾರು ವಿವರಗಳನ್ನು ಸದರಿ ಪತ್ರಗಳ ಅನುಬಂಧದಲ್ಲಿ ನೀಡಲಾಗಿದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 


೧೮೭೧ 


ಈ ಆರ್ಥಿಕ ಗಣತಿಯ ಕಾರ್ಯವನ್ನು ರಾಜ್ಯದಲ್ಲಿ ನಡೆಸುವ ಬಗ್ಗೆ ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಇವರು 
ನೋಡಲ್ ಅಧಿಕಾರಿಯಾಗಿರುತ್ತಾರೆ. ಈ ಆರ್ಥಿಕ ಗಣತಿಯನ್ನು ಸುಸೂತ್ರವಾಗಿ ನಡೆಸಲು ರಾಜ್ಯಮಟ್ಟದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರನ್ನು 
ಮೇಲೆ ಓದಲಾದ ಕ್ರಮಸಂಖ್ಯೆ (3) ರ ಸರ್ಕಾರದ ಆದೇಶದಲ್ಲಿ ರಾಜ್ಯಮಟ್ಟದ ಚಾಲನಾ ಸಮಿತಿಯ ಅಧ್ಯಕ್ಷರು ಹಾಗೂ ಪದನಿಮಿತ್ತ ಮುಖ್ಯ ಆರ್ಥಿಕ 
ಗಣತಿಯ ಆಯುಕ್ತರಾಗಿ ನೇಮಿಸಲಾಗಿದೆ. 

ಮೇಲೆ ಓದಲಾದ ಕ್ರಮಸಂಖ್ಯೆ (4) ರ ಸರ್ಕಾರದ ಆದೇಶದಲ್ಲಿ ಜಿಲ್ಲಾಮಟ್ಟದ ಉಸ್ತುವಾರಿ ಸಮಿತಿಯನ್ನು ರಚಿಸಿ, ಸಂಬಂಧಪಟ್ಟ ಜಿಲ್ಲೆಗಳ 
ಜಿಲ್ಲಾಧಿಕಾರಿಗಳನ್ನು ಉಸ್ತುವಾರಿ ಸಮಿತಿಯ ಅಧ್ಯಕ್ಷರನ್ನಾಗಿ ಹಾಗೂ ಪದನಿಮಿತ್ತ ಜಿಲ್ಲಾ ಆರ್ಥಿಕ ಗಣತಿ ಆಯುಕ್ತರನ್ನಾಗಿ ನೇಮಿಸಲಾಗಿದೆ. 

ಮೇಲೆ ಓದಲಾದ ಕ್ರಮಸಂಖ್ಯೆ (5) ರ ಸರ್ಕಾರದ ಆದೇಶದಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಉಸ್ತುವಾರಿ ಸಮಿತಿಯನ್ನು 
ರಚಿಸಿ ಆಯುಕ್ತರು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ( ಬಿ. ಬಿ . ಎಂ . ಪಿ.) ಇವರನ್ನು ಉಸ್ತುವಾರಿ ಸಮಿತಿಯ ಅಧ್ಯಕ್ಷರನ್ನಾಗಿ ಹಾಗೂ ಪದನಿಮಿತ್ತ 
ಬೆಂಗಳೂರು ಮಹಾನಗರ ಪಾಲಿಕೆಯ ಆರ್ಥಿಕ ಗಣತಿಯ ಆಯುಕ್ತರನ್ನಾಗಿ ನೇಮಿಸಲಾಗಿದೆ. 

ಈ ಆರ್ಥಿಕ ಗಣತಿಯನ್ನು ರಾಜ್ಯದಾದ್ಯಂತ ಕೈಗೊಳ್ಳಲು ಸುಮಾರು 42.311 ಗಣತಿದಾರರನ್ನು ನಿಯೋಜಿಸಿಕೊಳ್ಳಬೇಕಾಗಿರುತ್ತದೆ. ಈ 42.311 
ಗಣತಿದಾರರನ್ನು ಸರ್ಕಾರದ ವಿವಿಧ ಇಲಾಖೆಯಿಂದ ನೇಮಕ ಮಾಡಿಕೊಂಡು ಆರ್ಥಿಕ ಗಣತಿ ಕಾರ್ಯವನ್ನು ಕೈಗೊಳ್ಳಲು ರಾಜ್ಯದ 30 ಜಿಲ್ಲೆಗಳ 
ವ್ಯಾಪ್ತಿಯಲ್ಲಿ ಆಯಾ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ( ಬಿ. ಬಿ. ಎಂ . ಪಿ.) ವ್ಯಾಪ್ತಿಯಲ್ಲಿ ಆಯುಕ್ತರು, ಬಿ.ಬಿ . ಎಂ .ಪಿ . 
ಇವರಿಗೆ ಅಧಿಕಾರ ನೀಡಲು ಪ್ರಸ್ತಾಪಿಸಲಾಗಿದೆ. ಇವರುಗಳಿಗೆ ಸ್ಥಳೀಯವಾಗಿ ಲಭ್ಯವಾಗುವ ಕನಿಷ್ಠ 10 + 2 ವಿದ್ಯಾರ್ಹತೆ ಹೊಂದಿರುವ ನಿವೃತ್ತ ಸರ್ಕಾರಿ 
ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ವಿವಿಧ ಇಲಾಖೆಗಳ ಕ್ಷೇತ್ರ ಮಟ್ಟದ ಸಿಬ್ಬಂದಿಯವರು , ರೈತ ಅನುವುಗಾರರು 
ಇತ್ಯಾದಿಯವರನ್ನು ಗಣತಿದಾರರಾಗಿ ನೇಮಕ ಮಾಡಿ, ಆರ್ಥಿಕ ಗಣತಿ ಕಾರ್ಯ ಪೂರ್ಣಗೊಳಿಸುವ ಜವಾಬ್ದಾರಿ ವಹಿಸಲು ಪ್ರಸ್ತಾಪಿಸಲಾಗಿದೆ. ಹಾಗೊಂದು 
ವೇಳೆ ಮೇಲಿನ ಮೂಲದಿಂದ ಅಗತ್ಯಕ್ಕಿಂತ ಕಡಿಮೆ ಗಣತಿದಾರರು ಲಭ್ಯವಾದ ಪಕ್ಷದಲ್ಲಿ ಸಂಬಂಧಿಸಿದ ಜಿಲ್ಲಾಧಿಕಾರಿಗಳು/ ಆಯುಕ್ತರು, ಬಿ. ಬಿ. ಎಂ . ಪಿ . ರವರು 
ನೇರ ಸಂದರ್ಶನದ ಮೂಲಕ ನಿರುದ್ಯೋಗಿ ಪದವೀಧರರು, ಕಾಲೇಜು ವಿದ್ಯಾರ್ಥಿಗಳು, ಸಮ್ಮತಿ ಇರುವ ಖಾಸಗಿ ಶಾಲಾ ಶಿಕ್ಷಕರು, ಇತ್ಯಾದಿಯವರನ್ನು 
ಗಣತಿದಾರರನ್ನಾಗಿ ನೇಮಿಸಿಕೊಂಡು ಆರ್ಥಿಕ ಗಣತಿ ಕಾರ್ಯವನ್ನು ಪೂರ್ಣಗೊಳಿಸಲು ಸಂಬಂಧಿಸಿದ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಆಯುಕ್ತರು, 
ಬಿ . ಬಿ. ಎಂ . ಪಿ .ರವರಿಗೆ ಅನುಮತಿ ನೀಡಲು ಉದ್ದೇಶಿಸಿದೆ. 

13ನೇ ಹಣಕಾಸಿನ ಅನುದಾನದಡಿಯಲ್ಲಿ ಲಭ್ಯವಿರುವ ರೂ . 562.50 ಲಕ್ಷಗಳ ಖರ್ಚಿನಲ್ಲಿ ಸಾಮಾನ್ಯ ವ್ಯವಹಾರ ದಾಖಲೆ ವಹಿಯನ್ನು ಈ 
ಆರ್ಥಿಕ ಗಣತಿ ಕಾರ್ಯದೊಂದಿಗೆ ಮಾಡಲು ಸಹ ಉದ್ದೇಶಿಸಲಾಗಿದೆ. 

ಆರ್ಥಿಕ ಗಣತಿಯಲ್ಲಿ ಸಂಗ್ರಹಿಸಿದ ಮಾಹಿತಿಯ ಡಾಟಾ ಎಂಟ್ರಿಯನ್ನು ಕಿಯೋನಿಕ್ಸ್ ಮೂಲಕ ಜಿಲ್ಲಾ ಮಟ್ಟದಲ್ಲಿ ಮಾಡಿಸಲು ಸಹ 
ಪ್ರಸ್ತಾಪಿಸಲಾಗಿದೆ. 

ಮೇಲಿನ ಪ್ರಸ್ತಾವನೆಗಳನ್ನು ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಕಡತ ಸಂಖ್ಯೆ: ಆಸಾಂನಿ 11 ಆಗ 2013ರಲ್ಲಿ ಪ್ರಸ್ತಾಪಿಸುತ್ತಾ ಈ 
ಪ್ರಸ್ತಾವನೆಗಳಿಗೆ ಸರ್ಕಾರದ ಅನುಮೋದನೆ ನೀಡಿ ಆದೇಶ ಹೊರಡಿಸುವಂತೆ ಕೋರಲಾಗಿದೆ. 

ಮೇಲ್ಕಂಡ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಸರ್ಕಾರವು ಪರಿಶೀಲಿಸಿ ರಾಜ್ಯದಲ್ಲಿ 6ನೇ ಆರ್ಥಿಕ ಗಣತಿ ಕಾರ್ಯ ಹಾಗೂ ವ್ಯವಹಾರ 
ದಾಖಲೆವಹಿಯನ್ನು ನಿಗಧಿತ ಅವಧಿಯಲ್ಲಿ ಕೈಗೊಳ್ಳಲು ಸರ್ಕಾರದ ಅನುಮತಿಯನ್ನು ನೀಡಲು ನಿರ್ಧರಿಸಿ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಪಿಡಿ 119 ಎಸ್ಎಂಸಿ 2013, ಬೆಂಗಳೂರು, ದಿನಾಂಕ : 25ನೇ ಸೆಪ್ಟೆಂಬರ್ , 2013 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ 6ನೇ ಆರ್ಥಿಕ ಗಣತಿ ಕಾರ್ಯ ಮತ್ತು ಸಾಮಾನ್ಯ ವ್ಯವಹಾರ 
ದಾಖಲೆವಹಿಯನ್ನು ಕೇಂದ್ರ ಸರ್ಕಾರವು ನಿಗಧಿಪಡಿಸಿರುವ ಅವಧಿಯೊಳಗೆ ಕೈಗೊಳ್ಳಲು ಅನುವಾಗುವಂತೆ ಕೆಳಕಂಡ ಅಂಶಗಳ ಬಗ್ಗೆ ಸರ್ಕಾರದ 
ಅನುಮೋದನೆಯನ್ನು ನೀಡಿದೆ. 

1. ರಾಜ್ಯದ ಎಲ್ಲಾ 30 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಮತ್ತು ಆಯುಕ್ತರು, ಬಿ. ಬಿ . ಎಂ . ಪಿ . ರವರಿಗೆ ಅವರ ಕಾರ್ಯವ್ಯಾಪ್ತಿಯಲ್ಲಿ 6ನೇ ಆರ್ಥಿಕ 

ಗಣತಿ ಕಾರ್ಯ ಹಾಗೂ ಸಾಮಾನ್ಯ ವ್ಯವಹಾರ ದಾಖಲೆ ವಹಿಯ ಕಾರ್ಯವನ್ನು ಕೈಗೊಂಡು ಪೂರ್ಣಗೊಳಿಸುವ ಜವಾಬ್ದಾರಿಯನ್ನು ನೀಡಿ, 
ಸ್ಥಳೀಯವಾಗಿ ಲಭ್ಯವಾಗುವ ಕನಿಷ್ಟ 10 +2 ವಿದ್ಯಾರ್ಹತೆ ಇರುವ ನಿವೃತ್ತ ಸರ್ಕಾರಿ ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು, ವಿವಿಧ 
ಇಲಾಖೆಗಳ ಕ್ಷೇತ್ರ ಮಟ್ಟದ ಸಿಬ್ಬಂದಿಯವರು, ರೈತ ಅನುವುಗಾರರು, ಇತ್ಯಾದಿಯವರನ್ನು ಗಣತಿದಾರರನ್ನಾಗಿ ನೇಮಕ ಮಾಡಿಕೊಳ್ಳಲು 

ಅಧಿಕಾರ ನೀಡಲಾಗಿದೆ. 
2. ಹಾಗೊಂದು ವೇಳೆ ಮೇಲಿನ ಮೂಲಗಳಿಂದ ಅಗತ್ಯಕ್ಕಿಂತ ಕಡಿಮೆ ಗಣತಿದಾರರು ಲಭ್ಯವಾದ ಪಕ್ಷದಲ್ಲಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು 

ಹಾಗೂ ಆಯುಕ್ತರು , ಬಿ. ಬಿ . ಎಂ . ಪಿ . ರವರು ನೇರ ಸಂದರ್ಶನದ ಮೂಲಕ ನಿರುದ್ಯೋಗಿ ಪದವೀಧರರು, ಕಾಲೇಜು ವಿದ್ಯಾರ್ಥಿಗಳು , ಸಮ್ಮತಿ 
ಇರುವ ಖಾಸಗಿ ಶಾಲಾ ಶಿಕ್ಷಕರು, ಇತ್ಯಾದಿಯವರನ್ನು ಗಣತಿದಾರರಾಗಿ ನೇಮಿಸಿಕೊಂಡು ಆರ್ಥಿಕ ಗಣತಿ ಕಾರ್ಯವನ್ನು ಪೂರ್ಣಗೊಳಿಸಲು 

ಅಧಿಕಾರ ನೀಡಲಾಗಿದೆ. 
3 . ಆರ್ಥಿಕ ಗಣತಿಯ ಮಾಹಿತಿಯ ಡಾಟಾ ಎಂಟ್ರಿಯನ್ನು ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯವು ನೀಡುವ ಸಾಫ್ಟ್‌ವೇರ್‌ನಲ್ಲಿ 

ಅಳವಡಿಸಲು ಕಿಯೋನಿಕ್ಸ್ ಸಂಸ್ಥೆಗೆ ವಹಿಸಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ಬಿ . ಬಿ. ಎಂ . ಪಿ . ವಲಯ ಮಟ್ಟದಲ್ಲಿ ಮಾಡಿಸಲು ಜಿಲ್ಲಾಧಿಕಾರಿಗಳಿಗೆ 
ಹಾಗೂ ಆಯುಕ್ತರು, ಬಿ . ಬಿ. ಎಂ . ಪಿ. ಯವರಿಗೆ ಅಧಿಕಾರ ನೀಡಲಾಗಿದೆ. ಈ ವಿಷಯದಲ್ಲಿ ಒಂದು ಉದ್ಯಮದ ಮಾಹಿತಿ ಡಾಟಾ ಎಂಟ್ರಿ 
ಮಾಡಲು ಕೇಂದ್ರ ಸರ್ಕಾರವು ನಿಗಧಿಪಡಿಸಿರುವ ದರ ತಲಾ ರೂ . 2.00 ಮೀರದಂತೆ ಕ್ರಮ ವಹಿಸಲು ಆದೇಶಿಸಿದೆ. 
ಭಾರತ ಸರ್ಕಾರದ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಮಂತ್ರಾಲಯದಿಂದ ರಾಜ್ಯಕ್ಕೆ ನಿಗದಿಪಡಿಸಿರುವ ಮೇಲೆ ಓದಲಾದ ಕ್ರಮ 
ಸಂಖ್ಯೆ (1) ಮತ್ತು ( 2) ರ ಪತ್ರಗಳ ಮೂಲಕ ಶೇ . 100ರಷ್ಟು ಅನುದಾನದೊಂದಿಗೆ ಈ ಆದೇಶಕ್ಕೆ ಲಗತ್ತಿಸಿದ ಅನುಬಂಧದ ಭಾಗ -1ರಲ್ಲಿ 
ನಮೂದಿಸಿರುವ ಐಟಂಗಳಿಗೆ ಒಟ್ಟು ರೂ . 3371. 78 ಲಕ್ಷಗಳನ್ನು ರಾಜ್ಯದಲ್ಲಿ 6ನೇ ಆರ್ಥಿಕ ಗಣತಿ ಕಾರ್ಯಕ್ಕಾಗಿ ವೆಚ್ಚ ಮಾಡಲು 
ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಇವರಿಗೆ ಅಧಿಕಾರ ನೀಡಲಾಗಿದೆ. 


4 


೧೮೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨ , ೨೦೧೩ 


ಭಾಗ ೧ 


5. 13ನೇ ಹಣಕಾಸಿನ ಅನುದಾನದಡಿಯಲ್ಲಿ ಈ ಆದೇಶಕ್ಕೆ ಲಗತ್ತಿಸಿದ ಅನುಬಂಧದ ಭಾಗ - 2ರಲ್ಲಿ ನಮೂದಿಸಿರುವ ಐಟಂಗಳಿಗೆ ಒಟ್ಟು ರೂ . 

562 .50 ಲಕ್ಷಗಳ ಖರ್ಚಿನಲ್ಲಿ ಸಾಮಾನ್ಯ ವ್ಯವಹಾರ ದಾಖಲೆ ವಹಿಯನ್ನು ಆರ್ಥಿಕ ಗಣತಿ ಕಾರ್ಯದೊಂದಿಗೆ ಮಾಡಲು ನಿರ್ದೇಶಕರು 

ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಇವರಿಗೆ ಅಧಿಕಾರ ನೀಡಲಾಗಿದೆ. 
6 , ಈ ಆದೇಶವನ್ನು ಸಚಿವ ಸಂಪುಟ ಪ್ರಕರಣ ಸಂಖ್ಯೆ ಸಿ: 552 /2013 ದಿನಾಂಕ: 20 - 09 - 2013ರಲ್ಲಿ ನೀಡಿರುವ ಅನುಮೋದನೆಯನ್ನು 

ಅನುಸರಿಸಿ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎಸ್ . ತಿಪ್ಪೇಸ್ವಾಮಿ , 

ಸರ್ಕಾರದ ಉಪ ಕಾರ್ಯದರ್ಶಿ ( ಆಡಳಿತ) 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ 
ಸರ್ಕಾರಿ ಆದೇಶ ಸಂಖ್ಯೆ : ಪಿಡಿ 119 ಎಸ್ಎಂಸಿ 2013, ಬೆಂಗಳೂರು, ದಿನಾಂಕ : 25ನೇ ಸೆಪ್ಟೆಂಬರ್ , 2013ರ ಅನುಬಂಧ 

ಭಾಗ - 1 
ಭಾರತ ಸರ್ಕಾರದ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಮಂತ್ರಾಲಯವು ರಾಜ್ಯದಲ್ಲಿ 6ನೇ ಆರ್ಥಿಕ ಗಣತಿಯನ್ನು ಕೈಗೊಳ್ಳಲು 
ಉದ್ದೇಶಿಸಿ, ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರಗಳ ಮೂಲಕ ನೀಡಿದ ಅನುದಾನದ ಐಟಂವಾರು ವಿವರಗಳು. 
1. ಆರ್ಥಿಕ ಗಣತಿ ವಿಭಾಗದ ಸಿಬ್ಬಂದಿಯ ವೇತನಕ್ಕಾಗಿ 

: ರೂ . 102.10 ಲಕ್ಷಗಳು 
2. ಆರ್ಥಿಕ ಗಣತಿಯ ವಿವಿಧ ಹಂತದಲ್ಲಿ ಕಾರ್ಯನಿರ್ವಹಿಸಿದವರಿಗೆ ಗೌರವಧನ .: ರೂ . 2660. 20 ಲಕ್ಷಗಳು 
3 . ತರಬೇತಿ ಭತ್ಯೆ 

ರೂ . 429 .33 ಲಕ್ಷಗಳು 
ಆರ್ಥಿಕ ಗಣತಿಯಲ್ಲಿ ಗುರುತಿಸಿದ ಉದ್ಯಮಗಳಿಗೆ ಎನ್. ಐ . ಸಿ. ಸಂಕೇತ ನೀಡುವುದಕ್ಕೆ ರೂ . 64. 76 ಲಕ್ಷಗಳು 
ಅನುಸೂಚಿ 6Cಗಳ ಡಾಟಾ ಎಂಟ್ರಿ ಮಾಡಲು 

: ರೂ . 12.95 ಲಕ್ಷಗಳು 
ತರಬೇತಿ ಕೇಂದ್ರಗಳ ನಿರ್ವಹಣಾ ವೆಚ್ಚ 

: ರೂ . 21.30 ಲಕ್ಷಗಳು 
7. ಸೂಚನಾ ಕೈಪಿಡಿ ಮುದ್ರಣಕ್ಕಾಗಿ 

: ರೂ . 36.74 ಲಕ್ಷಗಳು 
8. ಸಾಗಾಟ ಮೊಬೈಲ್ ಫೋನ್ ಇತ್ಯಾದಿ ಖರ್ಚಿಗಾಗಿ 

: ರೂ . 30.00 ಲಕ್ಷಗಳು 
9. ರಾಜ್ಯಮಟ್ಟದ ತರಬೇತಿಗಾಗಿ 

: ರೂ . 2.90 ಲಕ್ಷಗಳು 
10 . ಪ್ರಚಾರಕ್ಕಾಗಿ 

: ರೂ . 11.50 ಲಕ್ಷಗಳು 
: ರೂ . 3371.78 ಲಕ್ಷಗಳು 


ఒటు 


ದಾಜು 


ಭಾಗ - 2 
13ನೇ ಹಣಕಾಸಿನ ಅನುದಾನದಡಿಯಲ್ಲಿ ಸಾಮಾನ್ಯ ವ್ಯವಹಾರ ದಾಖಲೆ ವಹಿಯನ್ನು 6ನೇ ಆರ್ಥಿಕ ಗಣತಿ ಕಾರ್ಯದೊಂದಿಗೆ ಮಾಡಲು ನಿಗದಿ 
ಪಡಿಸಿದ ಐಟಂವಾರು ಹಣಕಾಸು ವಿವರಗಳು 

1. ಪ್ರತಿ ಉದ್ಯಮಕ್ಕೆ ರೂ . 7.50ರಂತೆ ಒಟ್ಟು 45 ಲಕ್ಷ ಅಂದಾಜು ಉದ್ಯಮಗಳ 
ಗಣತಿ ಕಾರ್ಯಕ್ಕಾಗಿ ಗಣತಿದಾರರಿಗೆ ಗೌರವಧನಕ್ಕಾಗಿ 

: ರೂ . 337.50 ಲಕ್ಷಗಳು 
2. ಪ್ರತಿ ಉದ್ಯಮಕ್ಕೆ ರೂ . 1.00ರಂತೆ ಒಟ್ಟು 45 ಲಕ್ಷ ಅಂದಾಜು ಉದ್ಯಮಗಳ 
ಗಣತಿಯ ಮೇಲ್ವಿಚಾರಕರಿಗೆ ಗೌರವಧನಕ್ಕಾಗಿ 

: ರೂ . 45.00 ಲಕ್ಷಗಳು 
3. ಪ್ರತಿ ಉದ್ಯಮಕ್ಕೆ ರೂ . 2.00ರಂತೆ ಒಟ್ಟು 45 ಲಕ್ಷ ಅಂದಾಜು ಉದ್ಯಮಗಳ 

ದತ್ತಾಂಶ ಸಿಂಧುತ್ವ ಪರಿಶೀಲನೆ ಮತ್ತು ಎನ್. ಐ . ಸಿ. ಸಂಕೇತ ನೀಡುವ 
ಸಲುವಾಗಿ ಗೌರವಧನಕ್ಕೆ 

.: ರೂ . 90.00 ಲಕ್ಷಗಳು 
4. ಒಟ್ಟು 45 ಲಕ್ಷ ಅಂದಾಜು ಉದ್ಯಮಗಳ ಡಾಟಾ ಎಂಟ್ರಿ ಮಾಡಲು 
ಪ್ರತಿ ಉದ್ಯಮಕ್ಕೆ ರೂ . 2.00ರಂತೆ 

: ರೂ . 90.00 ಲಕ್ಷಗಳು 
ಒಟ್ಟು 

: ರೂ . 562 .50 ಲಕ್ಷಗಳು 


ಎಸ್ . ತಿಪ್ಪೇಸ್ವಾಮಿ , 
ಸರ್ಕಾರದ ಉಪ ಕಾರ್ಯದರ್ಶಿ ( ಆಡಳಿತ) 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ 


P . R . 1043 


ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಘಟಕ -2 , ಬೆಂಗಳೂರು-59. 


